KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಜುಲೈ ೩೦, ೨೦೦೯ (ಶ್ರಾವಣ ೮, ಶಕ ವರ್ಷ ೧೯೩೧) ಸಂಚಿಕೆ ೩೧ 


ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 








ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟ ಕಮೀಷನರ್‌ ಆಫ್‌ ಎಕ್ಸೈಜ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆವರ ನ್ಯಾಯಾಲಯದಲ್ಲಿ 
ಡಿಟಿಸಿಆರ್‌/186/2007-08, ದಿನಾಂಕ:24ನೇ ಫೆಬ್ರವರಿ, 2009 
ಆರಕ್ಷಕ ಉಪ ನಿರೀಕ್ಷಕರು, ಕೊಪ್ಪ ಹೊಲೀಸ್‌ ಠಾಣೆ, ಮದ್ದೂರು ತಾಲ್ಲೂಕು ಅವರ ಕ್ರೈಂ ಸಂಖ್ಯೆ:02/2008, 


ದಿನಾಂಕ:04.01.2008 
ಪಿರ್ಯಾದುದಾರರು ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಕೊಪ್ಪ ಪೊಲೀಸ್‌ ಠಾಣೆ, ಪುಟ್ಟರಾಮು ಬಿನ್‌ ಬೆಣಚಕ್ಕಲ್ಲಯ್ಯನ ದಾಸಪ್ಪ, 
ಮದ್ದೂರು ತಾಲ್ಲೂಕು. ಹುನುಗನಹಳ್ಳಿ, ಹುಲಿಯೂರು ದುರ್ಗ ಹೋಬಳಿ, 


ಕುಣಿಗಲ್‌ ತಾಲ್ಲೂಕು. 

ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:04.01.2008ರಂದು ರಾತ್ರಿ:08.30 ಗಂಟೆ ಸಮಯದಲ್ಲಿ ಮದ್ದೂರು ತಾಲ್ಲೂಕು, ಕೊಪ್ಪ ಹೋಬಳಿ, 
ಅಬಲವಾಡಿ-ನಂಬಿನಾಯಕನಹಳ್ಳಿ ರಸ್ತೆಯಲ್ಲಿರುವ ದರ್ಗಾದ ಬಳಿ ಅಕ್ರಮವಾಗಿ 311.040 ಲೀ ನಕಲಿ ಮದ್ಯವನ್ನು ಟಾಟಾ 
ಸಿಯಾರ ಸಂಖ್ಯೆ:ಕೆಎ-01/ಎ೦-8825 ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆ ಮಾಡಿದ 
ಪಿರ್ಯಾದುದಾರರು ಇದು ಕರ್ನಾಟಕ ಅಬಕಾರಿ ಕಾಯ್ದೆ 32 ಮತ್ತು 34 ರೀತ್ಯಾ ಶಿಕ್ಷಾರ್ಹವಾದ್ದರಿಂದ ವಾಹನ ಹಾಗೂ 
ಮದ್ಯವನ್ನು ಪಂಚನಾಮೆಯಲ್ಲಿ ಅಮಾನತ್ತುಪಡಿಸಿಕೊಂಡು ಈ ಬಗ್ಗೆ ಕ್ರೈಂ ಸಂಖ್ಯೆ: 02/2008 ರಂತೆ ಮೊಕದ್ದಮೆಯನ್ನು 
ದಾಖಲು ಮಾಡಿ ವಾಹನ ಹಾಗೂ ಮದ್ಯವನ್ನು ಅಧಿಕೃತ ಅಧಿಕಾರಿಗಳು ಹಾಗೂ ಅಬಕಾರಿ ಅಧೀಕ್ಷಕರು ವಿಚಕ್ಷಣದಳ 
ಇವರಿಂದ ಅನುಮತಿ ಪಡೆದು ಅಬಕಾರಿ ನಿರೀಕ್ಷಕರು, ಮದ್ದೂರು ವಲಯ, ಮದ್ದೂರು ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ಪ್ರಕರಣದ ಬಗ್ಗೆ ಅಬಕಾರಿ ನಿರೀಕ್ಷಕರು, ಮದ್ದೂರು ವಲಯ, ಮದ್ದೂರು ಇವರು ವಾಹನದ ಮಾಲೀಕತ್ವವನ್ನು 
ತಿಳಿಯಲು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕೋರಮಂಗಲ, ಬೆಂಗಳೂರು ರವರಿಂದ ವಾಹನದ ಮಾಲೀಕತ್ವದ 
ವಿವರವನ್ನೊಳಗೊಂಡ “ಬಿ” ವಹಿ ಪಡೆದು, ರಾಸಾಯನಿಕ ವಿಶ್ಲೇಷಣ ವರದಿಯ ಪ್ರಕಾರ ಮಾದರಿ ಬಾಟಲುಗಳಲ್ಲಿ ಈಥೈಲ್‌ 
ಆಲ್ಕೋಹಾಲ್‌ ಕಂಡುಬಂದಿದ್ದು ಅವು ಭಾರತದ ಮಾನಕ ಬ್ಯೂರೋಗೆ ಅನುಗುಣವಾಗಿರುವುದಿಲ್ಲ ಮತ್ತು ನಕಲಿ 
ಮದ್ಯವಾಗಿರುತ್ತದೆ ಎಂದು ರಸಾಯನ ತಜ್ಞರ ವರದಿಯಿಂದ ದೃಢಪಟ್ಟಿರುವುದರಿಂದ, ವಾಹನ ಹಾಗೂ ಮದ್ಯವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ದಿನಾ೦ಕ:19.02.2008 ಮತ್ತು 21.08.2008ರ ಪತ್ರಗಳ ಮೂಲಕ ಕೋರಿರುತ್ತಾರೆ. 

ಅದರಂತೆ ಪ್ರಾಧಿಕಾರದಲ್ಲಿ ಮುಟ್ಟುಗೋಲು ನಡವಳಿಗಳನ್ನು ಕೈಗೊಂಡಿದ್ದು, ಮದ್ಯವನ್ನು ತನ್ನದೆಂದು ಕೋರಿ ಯಾರು 
ಮುಂದೆ ಬಾರದ ಕಾರಣ ದಿನಾಂಕ:06.10.2008 ರಂದು ಸರ್ಕಾರಕ್ಕೆ ಈಗಾಗಲೇ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 

(೨೬೭೯) 


೨೬೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು (ಸೆಂಟ್ರಲ್‌) ಇವರು 
ನೀಡಿರುವ “ಬಿ” ವಹಿಯಲ್ಲಿ ಟಾಟಾ ಸಿಯಾರ ನೊಂದಣಿ ಸಂಖ್ಯೆ: ಕೆಎ-01/ಎ೦-8825 ಗೆ ಸಂಬಂಧಿಸಿದಂತೆ ಶ್ರೀ 
ಲಕ್ಷ್ಮೀಚಂದ್ರರಾಜ್‌ ಪಾಲ್‌ ಟಿ ಮೆ: ಬಾಂಬೆ ಎಲೆಕ್ಟಿಕಲ್ಸ್‌, ನಂ.4, 1ನೇ ಪ್ಲೋರ್‌, ಜೆ.ಸಿ.ರಸ್ತೆ, ಬೆಂಗಳೂರು-02 ಇವರು 
ವಾಹನದ ಮಾಲೀಕರೆಂದು ತಿಳಿಸಿದ್ದು, ಸದರಿಯವರಿಗೆ ದಿನಾ೦ಕ:20.09.2008ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ 
ಕಲಂ 43(ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆ ಮೂಲಕ ನೀಡಲಾಗಿತ್ತು. 

ಕಾರಣ ಕೇಳುವ ನೋಟೀಸ್‌ ವಾಹನದ ಮಾಲೀಕರು ಮೇಲ್ಕಂಡ ವಿಳಾಸದಲ್ಲಿ ಲಭ್ಯವಿರದ ಕಾರಣ ಹಿಂತಿರುಗಿ 
ಬಂದಿರುತ್ತದೆ. ಇದುವರೆವಿಗೂ ವಾಹನದ ಬಿಡುಗಡೆಗೆ ಕೋರಿ ಯಾರು ಪ್ರಾಧಿಕಾರದ ಮುಂದೆ ಹಾಜರಾಗಿರುವುದಿಲ್ಲ. 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಟಾಟಾ ಸಿಯಾರ ನೊಂದಣಿ ಸಂಖ್ಯೆ: ಕೆಎ- 
01/ಎ೦-8825 ವಾಹನದಲ್ಲಿ ದಿನಾಂಕ:04.01.2008ರಂದು ಅಕ್ರಮವಾಗಿ ಮದ್ಯಸಾರ ಯುಕ್ತ ದ್ರವವನ್ನು ಹೊಂದಿ ಸಾಗಾಣಿಕೆ 
ಮಾಡಿರುವುದು ಸಾಬೀತಾಗಿರುತ್ತದೆ. ಅಲ್ಲದೇ ಜಪ್ತುಪಡಿಸಿರುವ ವಾಹನವನ್ನು ತನ್ನದೆಂದು ಕೋರಿ ಈವರೆವಿಗೂ ಪ್ರಾಧಿಕಾರದ 
ಮುಂದೆ ಯಾರು ಹಾಜರಾಗದೇ ಇರುವ ಹಿನ್ನೆಲೆಯಲ್ಲಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ 
ಪ್ರಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಹಾಗೂ ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ ಅದರ 
ಬಿಡಿಭಾಗಗಳು ತುಕ್ಕುಹಿಡಿದು ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಟಿಯಿಂದ ಮೇಲ್ಕಂಡ ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/186/2007-08, ದಿನಾಂಕ:24ನೇ ಫೆಬ್ರವರಿ, 2009 

ಡಾ: ವೈ. ಮಂಜುನಾಥ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ (ಪ್ರಭಾರ) ಮಂಡ್ಯ 
ಜಿಲ್ಲೆ, ಮಂಡ್ಯ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲ೦ 43(ಎ) ಅಡಿಯಲ್ಲಿ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಆರಕ್ಷಕ ಉಪ ನಿರೀಕ್ಷಕರು, ಕೊಪ್ಪ ಪೊಲೀಸ್‌ ಠಾಣೆ, ಮದ್ದೂರು ತಾಲ್ಲೂಕು ಇವರ ಕ್ರೈಂ ಸಂಖ್ಯೆ: 02/2008, 
ದಿನಾ೦ಕ:04.012008ರ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಟಾಟಾ ಸಿಯಾರ ನೊಂದಣಿ ಸಂಖ್ಯೆ: ಕೆಎ-01/ಎ೦-8825 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ ದಿನಾಂಕ:24.02.2009ರಂದು ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿ, ಬೆರಳಚ್ಚು 
ಮಾಡಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ ಮೂವತ್ತು (30) ದಿವಸಗಳ ನಂತರ ಜಾರಿಗೆ ಬರುವುದು. 

ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಪಿ.ಆರ್‌.231 ಎಕ್ಸೈಜ್‌. ಮಂಡ್ಕ ಜಿಲ್ಲೆ, ಮಂಡ್ಕ. 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆವರ ನ್ಯಾಯಾಲಯದಲ್ಲಿ 
ಡಿಟಿಸಿಆರ್‌/209/2007-08, ದಿನಾಂಕ:3ನೇ ಮಾರ್ಚ್‌, 2009 
ಆರಕ್ಷಕ ಉಪ ನಿರೀಕ್ಷಕರು, ಗ್ರಾಮಾಂತರ ಪೊಲೀಸ್‌ ಠಾಣೆ, ಮಂಡ್ಯ ಇವರ ಕ್ರೈಂ ಸಂಖ್ಯೆ:78/2008, 


ದಿನಾಂಕ:03.03.2008 
ಪಿರ್ಯಾದುದಾರರು ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಗ್ರಾಮಾ೦ತರ ಪೊಲೀಸ್‌ ಠಾಣೆ, 1) ವೆಂಕಟೇಗೌಡ ಬಿನ್‌ ಲೇಟ್‌ ಜವರೇಗೌಡ 
ಮಂಡ್ಯ 2) ನಾಗರಾಜು ಬಿನ್‌ ಮಾದೇಗೌಡ 


ಸ 
3) ಶಿವಣ್ಣ ಬಿನ್‌ ಜವನಪ್ಪ 


4) ರಾಮಣ್ಣ ಬಿನ್‌ ಲೇಟ್‌ ರಾಮಣ್ಣ 
5) ತಿಮ್ಮೇಗೌಡ ಬಿನ್‌ ಕೊರಮ ನಿಂಗ್ರಯ್ಯಶೆಟ್ಟಿ 
6) ಜಯರಾಮು 
7) ಶಿವರಾಜು (ಉ) ಪಿಕೀ 
8) ಶಶಿ 
9) ಕೃಷ್ಣ 
10) ಸಿದ್ದೇಗೌಡ (ಉ) ಸಿದ್ದ. 
ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ:03.03.2008ರಂದು ರಾತ್ರಿ 01-30 ಗಂಟೆ ಸಮಯದಲ್ಲಿ ಮಂಡ್ಯ ಗ್ರಾಮಾಂತರ ಠಾಣಾ ವ್ಯಾಪ್ತಿ ಹಳುವಾಡಿ 
ಗ್ರಾಮದ ಜಯರಾಮುರವರ ಬಾಬ್ತು ಹಂದಿ ಶೆಡ್‌ನಲ್ಲಿ ಅಕ್ರಮವಾಗಿ ನಕಲಿ ಮದ್ಯ ತಯಾರಿಸಿ, ದಾಸ್ತಾನು ಮಾಡಿ ಮಾರಾಟ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೬೯೯ 





ಮಾಡುವ ಸಲುವಾಗಿ ಕವಾಸಕಿ ಬಜಾಜ್‌ ಬಾಕ್ಸರ್‌ ಸಂಖ್ಯೆ ಕೆಎ-03/ಇಜಿ-7572 ಮತ್ತು ಟಿವಿಎಸ್‌ ವಿಕ್ಠರ್‌ ಜಿಎಕ್ಸ್‌ ಸಂಖ್ಯೆ: 
ಕೆಎ-02/ಇಎಸ್‌-3156 ವಾಹನಗಳಲ್ಲಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆ ಮಾಡಿದ ಪಿರ್ಯಾದುದಾರರು ಇದು ಕರ್ನಾಟಕ 
ಅಬಕಾರಿ ಕಾಯ್ದೆ 1965ರ ಕಲಂ 13, 13(ಎಫ್‌), 14, 32, 34, 38(ಎ), 43(ಎ) ಮತ್ತು ಐ.ಪಿ.ಸಿ. ಸೆಕ್ಷನ್‌ 274, 308, 420 
ಕೂಡ 34ರ ರೀತ್ಯಾ ಅಪರಾಧವಾದ್ದರಿ೦ದ ಮೇಲ್ಕಂಡ ವಾಹನಗಳು, ನಕಲಿ ಮದ್ಯ ಹಾಗೂ ನಕಲಿ ಮದ್ಯ ತಯಾರಿಸಲು 
ಬಳಸುವ ಇತರೇ ವಸ್ತುಗಳನ್ನು ಪಂಚನಾಮೆಯಡಿಯಲ್ಲಿ ಅಮಾನತ್ತುಪಡಿಸಿಕೊಂಡು ಈ ಬಗ್ಗೆ ಕ್ರೈಂ ಸಂಖ್ಯೆ: 78/2008ರಂತೆ 
ಮೊಕದ್ದಮೆಯನ್ನು ದಾಖಲು ಮಾಡಿ ವಾಹನಗಳು, ಮದ್ಯ ಹಾಗೂ ಇತರೇ ಅಬಕಾರಿ ವಸ್ತುಗಳನ್ನು ಹಸ್ತಾಂತರಿಸಲು ಈ 
ಪ್ರಾಧಿಕಾರದ ಅನುಮತಿ ಪಡೆದು ಅಬಕಾರಿ ನಿರೀಕ್ಷಕರು, ಮಂಡ್ಯ ವಲಯ, ಮಂಡ್ಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ಅಬಕಾರಿ ಉಪ ನಿರೀಕ್ಷಕರು, ಮಂಡ್ಯ ವಲಯ, ಮಂಡ್ಯ ಇವರು 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು (ಪೂರ್ವ ಮತ್ತು ಪಶ್ಚಿಮ) ಇವರುಗಳಿಂದ ವಾಹನಗಳ ಮಾಲೀಕತ್ವದ 
ವಿವರವನ್ನೊಳಗೊಂಡ “ಬಿ” ವಹಿಗಳನ್ನು ಪಡೆದು ಮೊಕದ್ದಮೆಯ ದಾಖಲಾತಿಗಳೊಂದಿಗೆ ವಾಹನಗಳು, ನಕಲಿ ಮದ್ಯ 
ಹಾಗೂ ನಕಲಿ ಮದ್ಯ ತಯಾರಿಸಲು ಬಳಸುವ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾ೦ಕ:16.06.2008ರ ಪತ್ರದ ಮೂಲಕ ಕೋರಿರುತ್ತಾರೆ. 

ಅದರಂತೆ ಪ್ರಾಧಿಕಾರದಲ್ಲಿ ಮುಟ್ಟುಗೋಲು ನಡವಳಿಗಳನ್ನು ಕೈಗೊಂಡಿದ್ದು, ನಕಲಿ ಮದ್ಯ ಮತ್ತು ನಕಲಿ ಮದ್ಯ 
ತಯಾರಿಸಲು ಬಳಸುವ ವಸ್ತುಗಳನ್ನು ತನ್ನದೆಂದು ಕೋರಿ ಯಾರು ಮುಂದೆ ಬಾರದ ಕಾರಣ ದಿನಾಂಕ:06.10.2008 ರಂದು 
ಸರ್ಕಾರಕ್ಕೆ ಈಗಾಗಲೇ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 

ಸಹಾಯಕ ಪ್ರಾದೇಶಿಕ ಅಧಿಕಾರಿಗಳು, ಬೆಂಗಳೂರು (ಪೂರ್ವ) ಇವರು ನೀಡಿರುವ “ಬಿ” ವಹಿ ರೀತ್ಯಾ ಬಜಾಜ್‌ 
ಕವಾಸಕಿ ಬಾಕ್ಸರ್‌ ಸಂಖ್ಯೆ: ಕೆಎ-03/ಇಜಿ-7572 ವಾಹನದ ಮಾಲೀಕರಾದ ಶ್ರೀ ಬಿ.ಎನ್‌. ನಾರಾಯಣಸ್ವಾಮಿ ಬಿನ್‌ 
ನಾರಾಯಣಪ್ಪ, ಕಾಡುಗೋಡಿ ಪಾಲಿನೇಷನ್‌ ಡಿಣ್ಣೂರು, ಬೆಂಗಳೂರು-67 ಇವರಿಗೂ ಹಾಗೂ ಸಹಾಯಕ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು, ಬೆ೦ಗಳೂರು (ಪಶ್ಚಿಮ) ಇವರು ನೀಡಿರುವ "ಬಿ” ವಹಿ ರೀತ್ಯಾ ಟಿ.ವಿ.ಎಸ್‌. ವಿಕ್ಟರ್‌ ಜಿಎಕ್ಸ್‌ ಸಂಖ್ಯೆ ಕೆಎ 
02/ಇಎಸ್‌-3156 ವಾಹನದ ಮಾಲೀಕರಾದ ಶ್ರೀ ಜೆ.ಹೆಚ್‌. ಪುಟ್ಟಸ್ವಾಮಿ ಬಿನ್‌ ಹುಟ್ಟಚನ್ನ, ನಂ.ಎಲ್‌ಎಫ್‌-58/1, 
ಪಿಡಬ್ಲ್ಯೂಡಿ ಕ್ವಾಟ್ರಸ್‌, ನಂದಿನಿ ಲೇಔಟ್‌, ಇವರಿಗೆ ದಿನಾ೦ಕ:27.09.2008ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 
43(ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ಗಳನ್ನು ನೋಂದಣಿ ಅಂಚೆ ಮೂಲಕ ನೀಡಲಾಗಿತ್ತು. 

ಕಾರಣ ಕೇಳುವ ನೋಟೀಸ್‌ಗಳು ವಾಹನದ ಮಾಲೀಕರು ಮೇಲ್ಕಂಡ ವಿಳಾಸದಲ್ಲಿ ಲಭ್ಯವಿರದ ಕಾರಣ ಹಿಂತಿರುಗಿ 
ಬಂದಿರುತ್ತದೆ. 

ಅಬಕಾರಿ ನಿರೀಕ್ಷಕರು. ಮಂಡ್ಯ ವಲಯ, ಮಂಡ್ಯ ಇವರು ದಿನಾಂಕ:03.02.2009ರ ಪತ್ರದ ಮೂಲಕ ಟಿ.ವಿ.ಎಸ್‌. 
ವಿಕ್ಷರ್‌ ಜಿಎಕ್ಸ್‌ ಸಂಖ್ಯೆ ಕೆಎ-02/ಇಎಸ್‌-3156 ವಾಹನದ ಮಾಲೀಕರಾದ ಶ್ರೀ ಜೆ.ಹೆಚ್‌. ಪುಟ್ಟಸ್ವಾಮಿ ಬಿನ್‌ ಹುಟ್ಟಚನ್ನ 
ಇವರಿಗೆ ಕಾರಣ ಕೇಳುವ ನೋಟೀಸನ್ನು ದಿನಾಂಕ:29.01.2009ರಂದು ಜಾರಿ ಮಾಡಿದ್ದು, ಸದರಿಯವರು ವಾಹನವನ್ನು 
ಧನಂಜಯ ಬಿನ್‌ ತೊರೇಗೌಡ, ಅರಳುಸಂದ್ರ, ಚನ್ನಪಟ್ಟಣ ತಾಲ್ಲೂಕು, ರಾಮನಗರ ಜಿಲ್ಲೆ ಇವರಿಗೆ ಮಾರಾಟ 
ಮಾಡಿರುವುದಾಗಿ ತಿಳಿಸಿ, ವಾಹನದ ಬಗ್ಗೆ ಕಾನೂನು ರೀತ್ಯಾ ಕ್ರಮ ಕೈಗೊಳ್ಳಲು ತಕರಾರು ಏನು ಇಲ್ಲವೆಂದು ತಿಳಿಸಿರುತ್ತಾರೆ. 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ದಿನಾ೦ಕ:03.03.2008ರ೦ದು ಅಕ್ರಮವಾಗಿ ಮದ್ಯಸಾರಯುಕ್ತ ದ್ರವವನ್ನು ಹಾಗೂ 
ನಕಲಿ ಮದ್ಯ ತಯಾರಿಸಲು ಬಳಸುವ ವಸ್ತುಗಳನ್ನು ಹೊಂದಿ ಸಾಗಾಣಿಕೆ ಮಾಡುವ ಸಲುವಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿರುವ 
ಕವಾಸಕಿ ಬಜಾಜ್‌ ಬಾಕ್ಟರ್‌ ಸಂಖ್ಯೆ: ಕೆಎ-03/ಇಜಿ-7572 ಮತ್ತು ಟಿವಿಎಸ್‌ ವಿಕ್ಷರ್‌ ಜಿಎಕ್ಸ್‌ ಸಂಖ್ಯೆ: ಕೆಎ-02/ಇಎಸ್‌-3156 
ವಾಹನಗಳನ್ನು ಉಪಯೋಗಿಸಿರುವುದು ಸಾಬೀತಾಗಿರುತ್ತದೆ. ಅಲ್ಲದೇ ಜಪ್ತುಪಡಿಸಿರುವ ವಾಹನಗಳನ್ನು ತನ್ನದೆಂದು ಕೋರಿ 
ಈವರೆವಿಗೂ ಪ್ರಾಧಿಕಾರದ ಮುಂದೆ ಯಾರು ಹಾಜರಾಗದೇ ಇರುವ ಹಿನ್ನೆಲೆಯಲ್ಲಿ ವಾಹನಗಳನ್ನು ಚಾಲನೆಯಿಲ್ಲದೆ ಹೆಚ್ಚು 
ಸಮಯ ಇಟ್ಟುಕೊಂಡಲ್ಲಿ ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಹಾಗೂ ಬಿಡಿಭಾಗಗಳು ತುಕ್ಕುಹಿಡಿಯುವ 
ಸಂಭವವಿರುವುದರಿಂದ, ಸರ್ಕಾರದ ಆದಾಯದ ಹಿತದೃಷ್ಟಿಯಿಂದ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ 
ಅಧಿಕಾರ ಈ ಪ್ರಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ವಾಹನಗಳನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/209/2007-08, ದಿನಾಂಕ:3ನೇ ಮಾರ್ಚ್‌, 2009 

ಡಾ: ವೈ. ಮಂಜುನಾಥ್‌. ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ (ಪ್ರಭಾರ) ಮಂಡ್ಯ 
ಜಿಲ್ಲೆ, ಮಂಡ್ಯ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಆರಕ್ಷಕ ಉಪ ನಿರೀಕ್ಷಕರು, ಗ್ರಾಮಾಂತರ ಪೊಲೀಸ್‌ ಠಾಣೆ, ಇವರ ಕ್ರೈ೦ ಸಂಖ್ಯೆ: 78/2008, 
ದಿನಾ೦ಕ:03.03.2008ರ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಕವಾಸಕಿ ಬಜಾಜ್‌ ಬಾಕ್ಸರ್‌ ಸಂಖ್ಯೆ: ಕೆಎ-03/ಇಜಿ-7572 ಮತ್ತು 


೨೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಟಿವಿಎಸ್‌ ವಿಕ್ಟರ್‌ ಜಿಎಕ್ಸ್‌ ಸಂಖ್ಯೆಕೆಎ-02/ಇಎಸ್‌-3156 ವಾಹನಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ 
ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ ದಿನಾಂಕ:03.03.2009ರಂದು ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿ, ಬೆರಳಚ್ಚು 
ಮಾಡಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ ಮೂವತ್ತು (30) ದಿವಸಗಳ ನಂತರ ಜಾರಿಗೆ ಬರುವುದು. 

ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಪಿ.ಆರ್‌.269 ಎಕ್ಸೈಜ್‌. ಮಂಡ್ಕ ಜಿಲ್ಲೆ, ಮಂಡ್ಕ. 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆವರ ನ್ಯಾಯಾಲಯದಲ್ಲಿ 
ಡಿಟಿಸಿಆರ್‌/91/2007-08, ದಿನಾಂಕ:3ನೇ ಮಾರ್ಚ್‌, 2009 
ಅಬಕಾರಿ ಉಪನಿರೀಕ್ಷ ಕರು, ಪಾಂಡವಪುರ ವಲಯ, ಪಾಂಡವಪುರ ಇವರ ಪ್ರ.ಮಾ.ವ. ಸಂಖ್ಯೆ:01/2007-08, 


ದಿನಾಂಕ:19.12.2007 
ಪಿರ್ಯಾದುದಾರರು ಆರೋಪಿ 
ಅಬಕಾರಿ ನಿರೀಕ್ಷಕರು, ಪಾಂಡವಪುರ ವಲಯ, 1) ಶ್ರೀಧರ್‌ ಬಿನ್‌ ಶಿವರಾಜು, 25 ವರ್ಷ, 3ನೇ ಕ್ರಾಸ್‌, 
ಪಾಂಡವಪುರ. ಜಯಲಕ್ಷ್ಮೀ ಟಾಕೀಸ್‌ ಹಿಂಭಾಗ, ಹೂವಿನ ಸರ್ಕಲ್‌, 
ಮಂಡ್ಯ 


2) ಚ ಲೋಕೇಶ್‌ ಬಿನ್‌ ತಮ್ಮಣ್ಣ, 28 ವರ್ಷ, ತ್ಯಾಗರಾಜ 
ಕಾಲೋನಿ, ಪಾಂಡವಪುರ ಟೌನ್‌. 

ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:19.12.2007ರಂದು ರಾತ್ರಿ 09-00 ಗಂಟೆ ಸಮಯದಲ್ಲಿ ಪಾಂಡವಪುರ ಟೌನ್‌ನಲ್ಲಿರುವ ಪಾಂಡವಪುರ 
ಬಸ್‌ನಿಲ್ದಾಣದ ಮುಂಭಾಗದಲ್ಲಿ ಅಕ್ರಮವಾಗಿ 43.200 ಲೀ ನಕಲಿ ಮದ್ಯವನ್ನು ಮಾರುತಿ 800 ಕಾರ್‌ ನೊಂದಣಿ ಸಂಖ್ಯೆ 
ಸಿಎಎನ್‌-4683 ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆ ಮಾಡಿದ ಪಿರ್ಯಾದುದಾರರು ಇದು ಕರ್ನಾಟಕ 
ಅಬಕಾರಿ ಕಾಯ್ದೆ 1965ರ ಕಲಂ 11, 13(ಎ) ಮತ್ತು 14ರ ರೀತ್ಯಾ ಅಪರಾಧವಾಗಿದ್ದು, ಇದೇ ಕಾಯ್ದೆಯ ಕಲಂ 32, 34, 
38(ಎ). ಮತ್ತು 43 ರೀತ್ಯಾ ಶಿಕ್ಷಾರ್ಹವಾದ್ದರಿಂದ ವಾಹನ ಹಾಗೂ ನಕಲಿ ಮದ್ಯವನ್ನು ಪಂಚನಾಮೆಯಡಿಯಲ್ಲಿ 
ಅಮಾನತ್ತುಪಡಿಸಿಕೊಂಡು ಈ ಬಗ್ಗೆ ಪ್ರ.ಮಾ.ವ. ಸಂಖ್ಯೆ: 01/2007-08 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿ ಈ 
ಪ್ರಾಧಿಕಾರಕ್ಕೆ ವರದಿ ಮಾಡಿರುತ್ತಾರೆ. 

ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿದ ಮದ್ಯದ ಮಾದರಿ ಸೀಸೆಗಳನ್ನು 
ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು, ಅದರ ಪ್ರಕಾರ ಮಾದರಿ ಬಾಟಲುಗಳಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಕಂಡು ಬಂದಿದ್ದು 
ಅವು ಭಾರತ ಮಾನಕ ಬ್ಯೂರೋದ ಮಾನಕಕ್ಕೆ ಅನುಗುಣವಾಗಿಲ್ಲದಿರುವುದರಿಂದ ಅವು ನಕಲಿ ಮದ್ಯವಾಗಿರುತ್ತವೆ ಎಂದು 
ರಸಾಯನಿಕ ತಜ್ಞರ ವರದಿಯಿಂದ ದೃಢಪಟ್ಟಿರುವುದರಿಂದ, ವಾಹನ ಹಾಗೂ ನಕಲಿ ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ದಿನಾಂಕ:13.01.2009ರ ಪತ್ರದ ಮೂಲಕ ಕೋರಿರುತ್ತಾರೆ. 

ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು (ದಕ್ಷಿಣ) ಇವರು 
ನೀಡಿರುವ “ಬಿ” ವಹಿಯಲ್ಲಿ ವಾಹನ ಸಂಖ್ಯೆ: ಸಿಎಎನ್‌-4683 ಗೆ ಸಂಬಂಧಿಸಿದಂತೆ ಶ್ರೀಮತಿ ಕೆ. ಕಲಾ ಕೋಂ ಹನುಮಯ್ಯ, 
ನಂ.292, 2ನೇ ಮುಖ್ಯರಸ್ತೆ, 8ನೇ ಬ್ಲಾಕ್‌, ಜಯನಗರ, ಬೆ೦ಗಳೂರು-82 ಇವರು ವಾಹನದ ಮಾಲೀಕರೆಂದು ತಿಳಿಸಿದ್ದು, 
ಸದರಿಯವರಿಗೆ ದಿನಾಂಕ:27.09.2008 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರನ್ವಯ ಕಾರಣ 
ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆ ಮೂಲಕ ನೀಡಲಾಗಿತ್ತು. 

ಕಾರಣ ಕೇಳುವ ನೋಟೀಸ್‌ ವಾಹನದ ಮಾಲೀಕರು ಮೇಲ್ಕಂಡ ವಿಳಾಸದಲ್ಲಿ ಲಭ್ಯವಿರದ ಕಾರಣ ಹಿಂತಿರುಗಿ 
ಬಂದಿರುತ್ತದೆ. 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಮಾರುತಿ 800 ಕಾರ್‌ ನೋಂದಣಿ ಸಂಖ್ಯೆ: 
ಸಿಎಎನ್‌-4683 ವಾಹನದಲ್ಲಿ ದಿನಾ೦ಕ:19.12.2007ರಂದು ಅಕ್ರಮವಾಗಿ ಮದ್ಯಸಾರಯುಕ್ತ ದ್ರವವನ್ನು ಹೊಂದಿ ಸಾಗಾಣಿಕೆ 
ಮಾಡಿರುವುದು ಸಾಬೀತಾಗಿರುತ್ತದೆ. ಅಲ್ಲದೇ ಜಪ್ತುಪಡಿಸಿರುವ ವಾಹನಗಳನ್ನು ತನ್ನದೆ೦ದು ಕೋರಿ ಈವರೆವಿಗೂ ಪ್ರಾಧಿಕಾರದ 
ಮುಂದೆ ಯಾರು ಹಾಜರಾಗದೇ ಇರುವ ಹಿನ್ನೆಲೆಯಲ್ಲಿ, ವಾಹನವನ್ನು ಚಾಲನೆಯಿಲ್ಲದೆ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ 
ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ 
ಆದಾಯದ ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪ್ರಾಧಿಕಾರಕ್ಕೆ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೦೧ 





ದತ್ತವಾಗಿರುವುದರಿಂದ ಮೇಲ್ಕಂಡ ವಾಹನ ಮತ್ತು ನಕಲಿ ಮದ್ಯವನ್ನು ವಾರಸುದಾರರಿಲ್ಲದ ಸ್ಪತ್ತು ಎಂದು ಪರಿಗಣಿಸಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ. 


ಆದೇಶ ಸಂಖ್ಯೆ: ಡಿಟಿಸಿಆರ್‌/91/2007-08, ದಿನಾಂಕ:3ನೇ ಮಾರ್ಚ್‌, 2009 

ಡಾ: ವೈ. ಮಂಜುನಾಥ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ (ಪ್ರಭಾರ) ಮಂಡ್ಯ 
ಜಿಲ್ಲೆ, ಮಂಡ್ಯ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಅಬಕಾರಿ ನಿರೀಕ್ಷಕರು, ಪಾಂಡವಪುರ ವಲಯ, ಪಾಂಡವಪುರ ಇವರ ಪ್ರ.ಮಾ.ವ. ಸಂಖ್ಯೆ 01/2007-08, 
ದಿನಾಂಕ:19.12.2007ರ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಮಾರುತಿ 800 ಕಾರ್‌ ನೊಂದಣಿ ಸಂಖ್ಯೆ: ಸಿಎಎನ್‌-4683 ವಾಹನ 
ಮತ್ತು 43.200 ಲೀ ನಕಲಿ ಮದ್ಯವನ್ನು (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊ೦ಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ ದಿನಾಂಕ:03.03.2009ರಂದು ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿ, ಬೆರಳಚ್ಚು 
ಮಾಡಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ ಮೂವತ್ತು (30) ದಿವಸಗಳ ನಂತರ ಜಾರಿಗೆ ಬರುವುದು. 

ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಪಿ.ಆರ್‌.270 ಎಕ್ಸೈಜ್‌. ಮಂಡ್ಕ ಜಿಲ್ಲೆ, ಮಂಡ್ಕ. 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆವರ ನ್ಯಾಯಾಲಯದಲ್ಲಿ 
ಡಿಟಿಸಿಆರ್‌/15/2008-09, ದಿನಾಂಕ:3ನೇ ಮಾರ್ಚ್‌, 2009 
ಅಬಕಾರಿ ಉಪ ನಿರೀಕ್ಷಕರು-1, ಶ್ರೀರಂಗಪಟ್ಟಣ ವಲಯ, ಶ್ರೀರಂಗಪಟ್ಟಣ ಇವರ ಪ್ರಮಾ.ವ. ಸಂಖ್ಯೆ:01/2008-09, 
ದಿನಾಂಕ:19.07.2008 
ಪಿರ್ಯಾದುದಾರರು ಆರೋಪಿ 

ಅಬಕಾರಿ ಉಪನಿರೀಕ್ಷಕರು-. ತಲೆಮರೆಸಿಕೊಂಡಿರುತ್ತಾನೆ. 
ಶ್ರೀರಂಗಪಟ್ಟಣ ವಲಯ, ಶ್ರೀರಂಗಪಟ್ಟಣ. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:19.07.2008ರಂದು ರಾತ್ರಿ 09-30 ಗಂಟೆ ಸಮಯದಲ್ಲಿ ಶ್ರೀರಂಗಪಟ್ಟಣ ತಾಲ್ಲೂಕು ದರಸಗುಪ್ಪೆ ಗ್ರಾಮದ 
ಬಸ್‌ ನಿಲ್ದಾಣದ ಹತ್ತಿರ ಅಕ್ರಮವಾಗಿ 43.200 ಲೀ. ನಕಲಿಮದ್ಯವನ್ನು ಮಾರುತಿ ವ್ಯಾನ್‌ ಸಂಖ್ಯೆ: ಸಿಕೆಆರ್‌-9 ವಾಹನದಲ್ಲಿ 
ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆ ಮಾಡಿದ ಪಿರ್ಯಾದುದಾರರು ಇದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ 
ಕಲಂ 1, 14ರ ರೀತ್ಯಾ ಅಪರಾಧವಾಗಿದ್ದು, ಇದೇ ಕಾಯ್ದೆಯ ಕಲಂ 34, 38(ಎ), 43 ಮತ್ತು 43(ಎ) ರೀತ್ಯಾ 
ಶಿಕ್ಷಾರ್ಹವಾದ್ದರಿಂದ ವಾಹನ ಹಾಗೂ ನಕಲಿ ಮದ್ಯವನ್ನು ಪಂಚನಾಮೆಯಡಿಯಲ್ಲಿ ಅಮಾನತ್ತುಪಡಿಸಿಕೊಂಡು ಈ ಬಗ್ಗೆ 
ಪ್ರ.ಮಾ.ವ. ಸಂಖ್ಯೆ: 01/2008-09 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿ ಈ ಪ್ರಾಧಿಕಾರಕ್ಕೆ ವರದಿ ಮಾಡಿರುತ್ತಾರೆ. 

ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿದ ಮದ್ಯದ ಮಾದರಿ ಸೀಸೆಗಳನ್ನು 
ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು, ಅದರ ಪ್ರಕಾರ ಮಾದರಿ ಬಾಟಲುಗಳಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಕಂಡು ಬಂದಿದ್ದು 
ಅವು ಭಾರತ ಮಾನಕ ಬ್ಯೂರೋದ ಮಾನಕಕ್ಕೆ ಅನುಗುಣವಾಗಿಲ್ಲದಿರುವುದರಿಂದ ಅವು ನಕಲಿ ಮದ್ಯವಾಗಿರುತ್ತವೆ ಎಂದು 
ರಸಾಯನಿಕ ತಜ್ಞರ ವರದಿಯಿಂದ ದೃಢಪಟ್ಟಿರುವುದರಿಂದ, ವಾಹನ ಹಾಗೂ ನಕಲಿ ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ದಿನಾಂಕ:05.01.2009ರ ಪತ್ರದ ಮೂಲಕ ಕೋರಿರುತ್ತಾರೆ. 

ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು (ಪೂರ್ವ) ಇವರು 
ನೀಡಿರುವ “ಬಿ ವಹಿಯಲ್ಲಿ ವಾಹನ ಸಂಖ್ಯೆ: ಸಿಕೆಆರ್‌-9 ಗೆ ಸಂಬಂಧಿಸಿದಂತೆ ಶ್ರೀ ಅಬ್ದುಲ್‌ ಮೌಲಾ ಬಿನ್‌ ಅಬ್ದುಲ್‌ 
ಭಷೀರ್‌, ನಂ.48, 1ನೇ ಕ್ರಾಸ್‌, ವಿನಾಯಕನಗರ, ಬೆಂಗಳೂರು-25, ಇವರು ವಾಹನದ ಮಾಲೀಕರೆಂದು ತಿಳಿಸಿದ್ದು, 
ಸದರಿಯವರಿಗೆ ದಿನಾಂಕ:03.12.2008ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರನ್ವಯ ಕಾರಣ ಕೇಳುವ 
ನೋಟೀಸ್‌ನ್ನು ನೊಂದಣಿ ಅಂಚೆ ಮೂಲಕ ನೀಡಲಾಗಿತ್ತು. 

ಕಾರಣ ಕೇಳುವ ನೋಟೀಸ್‌ ವಾಹನದ ಮಾಲೀಕರು ಮೇಲ್ಕಂಡ ವಿಳಾಸದಲ್ಲಿ ಲಭ್ಯವಿರದ ಕಾರಣ ಹಿಂತಿರುಗಿ 
ಬಂದಿರುತ್ತದೆ. ಹಾಗೂ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆ೦ಗಳೂರು (ಪೂರ್ವ) ಇವರು ನೀಡಿರುವ “ಬಿ” 
ವಹಿಯಲ್ಲಿ ಮೇಲ್ಕಂಡ ವಾಹನದ ಸಿ.ಸಿ.ಯನ್ನು ದಿನಾ೦ಕ:17.08.2004ರ೦ದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು 
(ಉತ್ತರ) ಇವರಿಗೆ ಕಳುಹಿಸಿರುವುದಾಗಿ ತಿಳಿಸಿದ ಹಿನ್ನೆಲೆಯಲ್ಲಿ ಸದರಿ ಅಧಿಕಾರಿಗಳಿಗೆ ದಿನಾ೦ಕ:03.12.2008ರಂದು ವಾಹನದ 
“ಬಿ” ವಹಿ ಕೋರಿ ಪತ್ರ ಬರೆಯಲಾಗಿತ್ತು. 


೨೭೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು (ಉತ್ತರ) ಇವರು ದಿನಾಂಕ:22.12.2008ರ ಪತ್ರದ 
ಮೂಲಕ ವಾಹನ ಸಂಖ್ಯೆ: ಸಿಕೆಆರ್‌-9 ವಾಹನದ ಬಗ್ಗೆ ಕಛೇರಿ ದಾಖಲಾತಿಗಳನ್ನು ಪರಿಶೀಲಿಸಿದ್ದು ಸದರಿ ವಾಹನದ 
ದಾಖಲಾತಿಗಳು ಇದುವರೆವಿಗೂ ಮಾಲೀಕತ್ವ ವರ್ಗಾವಣೆಗಾಗಲೀ ಅಥವಾ ವಿಳಾಸ ಬದಲಾವಣೆಗಾಗಲಿ ವಲಸೆ 
ಬಂದಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಮಾರುತಿ ವ್ಯಾನ್‌ ಸಂಖ್ಯೆ: ಸಿಕೆಆರ್‌-9 
ವಾಹನದಲ್ಲಿ ದಿನಾಂಕ:19.07.2008ರಂದು ಅಕ್ರಮವಾಗಿ ಮದ್ಯಸಾರಯುಕ್ತ ದ್ರವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು 
ಸಾಬೀತಾಗಿರುತ್ತದೆ. ಅಲ್ಲದೇ ಜಪ್ತುಪಡಿಸಿರುವ ವಾಹನವನ್ನು ತನ್ನದೆ೦ದು ಕೋರಿ ಈವರೆವಿಗೂ ಪ್ರಾಧಿಕಾರದ ಮುಂದೆ ಯಾರು 
ಹಾಜರಾಗದೇ ಇರುವ ಹಿನ್ನೆಲೆಯಲ್ಲಿ, ವಾಹನವನ್ನು ಚಾಲನೆಯಿಲ್ಲದೆ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ ಹವಾಮಾನದ 
ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪ್ರಾಧಿಕಾರಕ್ಕೆ ದತ್ತವಾಗಿರುವುದರಿಂದ 
ಮೇಲ್ಕಂಡ ವಾಹನ ಮತ್ತು ನಕಲಿ ಮದ್ಯವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/15/2008-09, ದಿನಾಂಕ:3ನೇ ಮಾರ್ಚ್‌, 2009 

ಡಾ: ವೈ. ಮಂಜುನಾಥ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ (ಪ್ರಭಾರ) ಮಂಡ್ಯ 
ಜಿಲ್ಲೆ, ಮಂಡ್ಯ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಅಬಕಾರಿ ಉಪನಿರೀಕ್ಷಕರು-1, ಶ್ರೀರಂಗಪಟ್ಟಣ ವಲಯ, ಶ್ರೀರಂಗಪಟ್ಟಣ ಇವರ ಪ್ರ.ಮಾ.ವ. ಸಂಖ್ಯೆ: 01/2008- 
09, ದಿನಾಂಕ:19.07.2008ರ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಮಾರುತಿ ವ್ಯಾನ್‌ ನೊಂದಣಿ ಸಂಖ್ಯೆ: ಸಿಕೆಆರ್‌-9 ವಾಹನ 
ಮತ್ತು 43.200 ಲೀ ನಕಲಿ ಮದ್ಯವನ್ನು (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊ೦ಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ ದಿನಾಂಕ:03.03.2009ರಂದು ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿ, ಬೆರಳಚ್ಚು 
ಮಾಡಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ ಮೂವತ್ತು (30) ದಿವಸಗಳ ನಂತರ ಜಾರಿಗೆ ಬರುವುದು. 

ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಹಿ.ಆರ್‌.271 ಎಕ್ಸೈಜ್‌, ಮಂಡ್ಕ ಜಿಲ್ಲೆ, ಮಂಡ್ಕ 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆವರ ನ್ಯಾಯಾಲಯದಲ್ಲಿ 
ಡಿಟಿಸಿಆರ್‌/179/2007-08, ದಿನಾಂಕ:6ನೇ ಮಾರ್ಚ್‌, 2009 

ಆರಕ್ಷಕ ಉಪ ನಿರೀಕ್ಷಕರು, ಗ್ರಾಮಾಂತರ ಪೊಲೀಸ್‌ ಠಾಣೆ, ಕೆ.ಆರ್‌. ಪೇಟೆ, ಇವರ ಪ್ರಮಾ.ವ. ಸಂಖ್ಯೆ:113/2007, 


ದಿನಾಂಕ:19.07.2007 
ಪಿರ್ಯಾದುದಾರರು ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಗ್ರಾಮಾಂತರ ಪೊಲೀಸ್‌ ಠಾಣೆ, ಗಂಗಾಧರ್‌ ಬಿನ್‌ ಬೋರೇಗೌಡ, 35 ವರ್ಷ, ವಾಹನ 
ಕೆ.ಆರ್‌.ಪೇಟೆ. ಚಾಲಕ, ಒಕ್ಷಲಿಗ ಜನಾಂಗ, ಮತ್ತಿಕೆರೆ ಗ್ರಾಮ. 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:19.07.2007ರಂದು ಸಂಜೆ ಸುಮಾರು 6-00 ಗಂಟೆ ಸಮಯದಲ್ಲಿ ಕೆ.ಆರ್‌.ಪೇಟೆ ತಾಲ್ಲೂಕು ಬೂಕನಕೆರೆ 
ಹೋಬಳಿ ಬಲ್ಲೇನಹಳ್ಳಿ ಬಸ್‌ನಿಲ್ದಾಣದ ಹತ್ತಿರ ಅಕ್ರಮವಾಗಿ 24.300 ಲೀ ನಕಲಿ ಮದ್ಯವನ್ನು ಆಟೋ ನೊಂದಣಿ ಸಂಖ್ಯೆ: 
ಕೆಎ-11/4795 ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆ ಮಾಡಿದ ಪಿರ್ಯಾದುದಾರರು ಇದು ಕರ್ನಾಟಕ 
ಅಬಕಾರಿ ಕಾಯ್ದೆ ಕಲಂ 36ರ ರೀತ್ಯಾ ಅಪರಾಧವಾದ್ದರಿಂದ ವಾಹನ ಹಾಗೂ ನಕಲಿ ಮದ್ಯವನ್ನು ಪಂಚನಾಮೆಯಡಿಯಲ್ಲಿ 
ಅಮಾನತ್ತುಪಡಿಸಿಕೊಂಡು ಈ ಬಗ್ಗೆ ಪ್ರ.ಮಾ.ವ. ಸಂಖ್ಯೆ: 113/2007 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿ ಈ 
ಪ್ರಾಧಿಕಾರಕ್ಕೆ ವರದಿ ಮಾಡಿರುತ್ತಾರೆ. 

ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿದ ಮದ್ಯದ ಮಾದರಿ ಸೀಸೆಗಳನ್ನು 
ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು, ಅದರ ಪ್ರಕಾರ ಮಾದರಿ ಬಾಟಲುಗಳಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಕಂಡು ಬಂದಿದ್ದು 
ಅವು ಭಾರತ ಮಾನಕ ಬ್ಯೂರೋದ ಮಾನಕಕ್ಕೆ ಅನುಗುಣವಾಗಿಲ್ಲದಿರುವುದರಿಂದ ಅವು ನಕಲಿ ಮದ್ಯವಾಗಿರುತ್ತವೆ ಎಂದು 
ರಸಾಯನಿಕ ತಜ್ಞರ ವರದಿಯಿಂದ ದೃಢಪಟ್ಟಿರುವುದರಿಂದ, ವಾಹನ ಹಾಗೂ ನಕಲಿ ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ದಿನಾ೦ಕ:29.03.2008ರ ಪತ್ರದ ಮೂಲಕ ಕೋರಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೦೩ 





ಅದರಂತೆ ಪ್ರಾಧಿಕಾರದಲ್ಲಿ ಮುಟ್ಟುಗೋಲು ನಡುವಳಿಗಳನ್ನು ಕೈಗೊಂಡಿದ್ದು, ನಕಲಿ ಮದ್ಯವನ್ನು ತನ್ನದೆಂದು ಕೋರಿ 
ಯಾರು ಮುಂದೆ ಬಾರದ ಕಾರಣ ದಿನಾಂಕ:06.10.2008 ರಂದು ಸರ್ಕಾರಕ್ಕೆ ಈಗಾಗಲೇ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 

ವಾಹನಕ್ಕೆ ಸಂಬಂಧಪಟ್ಟಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮಂಡ್ಯ ಇವರು ನೀಡಿರುವ "ಬಿ" ವಹಿಯಲ್ಲಿ 
ವಾಹನ ಸಂಖ್ಯೆಕೆಎ-11/4795 ಗೆ ಸಂಬಂಧಿಸಿದಂತೆ ಶ್ರೀಮತಿ ಮರಿಬಸವಮ್ಮ ಕೋಂ ಕಾಳಪ್ಪ, ಮಾಕವಳ್ಳಿ ಗ್ರಾಮ, 
ಕೆ.ಆರ್‌.ಪೇಟೆ ತಾಲ್ಲೂಕು ಇವರು ವಾಹನದ ಮಾಲೀಕರೆಂದು ತಿಳಿಸಿದ್ದು, ಸದರಿಯವರಿಗೆ ದಿನಾಂಕ:01.12.2008 ರಂದು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆ ಮೂಲಕ 
ಹಾಗೂ ಅಬಕಾರಿ ನಿರೀಕ್ಷಕರು, ಕೆ.ಆರ್‌.ಪೇಟೆ ವಲಯ ಇವರ ಮುಖಾಂತರ ಜಾರಿ ಮಾಡಿಸಲಾಗಿತ್ತು. 

ಕಾರಣ ಕೇಳುವ ನೋಟೀಸ್‌ ಮೇಲ್ಕಂಡ ವಿಳಾಸದಲ್ಲಿ ಸ್ಟೀಕೃತಿಯಾಗಿದ್ದು, ಅಬಕಾರಿ ನಿರೀಕ್ಷಕರು, ಕೆ.ಆರ್‌.ಪೇಟೆ 
ವಲಯ ಇವರು ಸಹ ವಾಹನದ ಮಾಲೀಕರಿಗೆ ಖುದ್ದಾಗಿ ಜಾರಿ ಮಾಡಿರುತ್ತಾರೆ. 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ಮುಪಡಿಸಿರುವ ಆಟೋ ಸಂಖ್ಯೆ: ಕೆಎ-11/4795 ವಾಹನದಲ್ಲಿ 
ದಿನಾಂಕ:19.07.2007ರಂದು ಅಕ್ರಮವಾಗಿ ಮದ್ಯಸಾರಯುಕ್ತ ದ್ರವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು 
ಸಾಬೀತಾಗಿರುತ್ತದೆ. ಅಲ್ಲದೇ ಜಪ್ತುಪಡಿಸಿರುವ ವಾಹನವನ್ನು ತನ್ನದೆಂದು ಕೋರಿ ಈವರೆವಿಗೂ ಪ್ರಾಧಿಕಾರದ ಮುಂದೆ ಯಾರು 
ಹಾಜರಾಗದೇ ಇರುವ ಹಿನ್ನೆಲೆಯಲ್ಲಿ, ವಾಹನವನ್ನು ಚಾಲನೆಯಿಲ್ಲದೆ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ ಹವಾಮಾನದ 
ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪ್ರಾಧಿಕಾರಕ್ಕೆ ದತ್ತವಾಗಿರುವುದರಿಂದ 
ಮೇಲ್ಕಂಡ ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/179/2007-08, ದಿನಾಂಕ:6ನೇ ಮಾರ್ಚ್‌, 2009 

ಡಾ: ವೈ. ಮಂಜುನಾಥ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ (ಪ್ರಭಾರ) ಮಂಡ್ಯ 
ಜಿಲ್ಲೆ, ಮಂಡ್ಯ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಆರಕ್ಷಕ ಉಪನಿರೀಕ್ಷಕರು, ಗ್ರಾಮಾಂತರ ಪೊಲೀಸ್‌ ಠಾಣೆ, ಕೆ.ಆರ್‌.ಪೇಟೆ, ಇವರ ಪ್ರ.ಮಾ.ವ. ಸಂಖ್ಯೆ: 113/2007, 
ದಿನಾ೦ಕ:19.07.2007ರ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಆಟೋ ನೊಂದಣಿ ಸಂಖ್ಯೆ: ಕೆಎ-11/4795 ವಾಹನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ ದಿನಾಂಕ:06.03.2009ರಂದು ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿ, ಬೆರಳಚ್ಚು 
ಮಾಡಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ ಮೂವತ್ತು (30) ದಿವಸಗಳ ನಂತರ ಜಾರಿಗೆ ಬರುವುದು. 

ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಪಿ.ಆರ್‌.272 ಎಕ್ಸೈಜ್‌, ಮಂಡ್ಕ ಜಿಲ್ಲೆ, ಮಂಡ್ಕ 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆವರ ನ್ಯಾಯಾಲಯದಲ್ಲಿ 
ಡಿಟಿಸಿಆರ್‌/62/2008-09, ದಿನಾಂಕ:3ನೇ ಮಾರ್ಚ್‌, 2009 
ಅಬಕಾರಿ ಉಪ ನಿರೀಕ್ಷಕರು (ಪ್ರ), ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ರವರ ಕಛೇರಿ, ಮಂಡ್ಯ ಜಿಲ್ಲೆ, ಮಂಡ್ಯ ಆವರ 
ಪ್ರ.ಮಾ.ವ. ಸಂಖ್ಯೆ:01/2008-09, ದಿನಾಂಕ:05.07.2008 
ಪಿರ್ಯಾದುದಾರರು ಆರೋಪಿ 

ಅಬಕಾರಿ ಉಪ ನಿರೀಕ್ಷಕರು, ಡೆಪ್ಯೂಟ ಕಮೀಷನರ್‌ ಆಫ್‌ ತಲೆಮರೆಸಿಕೊಂಡಿರುತ್ತಾನೆ. 
ಎಕ್ಸೆಜ್‌ರವರ ಕಛೇರಿ, ಮಂಡ್ಗ ಜಿಲ್ಲೆ, ಮಂಡ್ಕ. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:08.07.2008ರಂದು ರಾತ್ರಿ 11-30 ಗಂಟಿ ಸಮಯದಲ್ಲಿ ಮಂಡ್ಯ ಉಮ್ಮಡಹಳ್ಳಿಗೆ ಹೋಗುವ ರಸ್ತೆಯ 
ಅಂಚಿನಲ್ಲಿರುವ ನಿರಂಜನ ಕುಟೀರದ ಎದುರಿನ ರಸ್ತೆಯಲ್ಲಿ ಅಕ್ರಮವಾಗಿ 12.960 ಲೀ. ನಕಲಿ ಮದ್ಯವನ್ನು ಬಜಾಜ್‌ ಚೇತಕ್‌ 
ಸ್ಕೂಟರ್‌ ಸಂಖ್ಯೆ: ಕೆಎ-05/ಎಸ್‌-9343 ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆ ಮಾಡಿದ 
ಪಿರ್ಯಾದುದಾರರು ಇದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 1, ಮತ್ತು14ರ ರೀತ್ಯಾ ಅಪರಾಧವಾಗಿದ್ದು, ಇದೇ 
ಕಾಯ್ದೆಯ ಕಲಂ 32, 34 43 ಮತ್ತು 43ಎ) ರೀತ್ಯಾ ಶಿಕ್ಷಾರ್ಹವಾದ್ದರಿಂದ ವಾಹನ ಹಾಗೂ ಮದ್ಯವನ್ನು 
ಪಂಚನಾಮೆಯಡಿಯಲ್ಲಿ ಅಮಾನತ್ತುಪಡಿಸಿಕೊಂಡು ಈ ಬಗ್ಗೆ ಪ್ರ.ಮಾ.ವ. ಸಂಖ್ಯೆ:01/2008-09 ರಂತೆ ಮೊಕದ್ದಮೆಯನ್ನು 
ದಾಖಲು ಮಾಡಿ ಈ ಪ್ರಾಧಿಕಾರಕ್ಕೆ ವರದಿ ಮಾಡಿರುತ್ತಾರೆ. 


೨೭೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 


ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿದ ಮದ್ಯದ ಮಾದರಿ ಸೀಸೆಗಳನ್ನು 
ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು, ಅದರ ಪ್ರಕಾರ ಮಾದರಿ ಬಾಟಲುಗಳಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಕಂಡು ಬಂದಿದ್ದು 
ಅವುಗಳು ಬ್ಯೂರೋ ಆಫ್‌ ಇಂಡಿಯನ್‌ ಸ್ಟ್ಯಾಂಡರ್ಡ್‌ ನಿಗದಿಪಡಿಸಿರುವ ಮಾದರಿ ಗುಣಲಕ್ಷಣಗಳಿಗೆ 
ಅನುಗುಣವಾಗಿಲ್ಲದಿರುವುದರಿಂದ ಅವು ನಕಲಿ ಮದ್ಯವಾಗಿರುತ್ತವೆ ಎಂದು ರಸಾಯನ ತಜ್ಞರ ವರದಿಯಿಂದ 
ದೃಢಪಟ್ಟಿರುವುದರಿಂದ, ವಾಹನ ಹಾಗೂ ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ದಿನಾಂಕ:23.12.2008ರ 
ಪತ್ರದ ಮೂಲಕ ಕೋರಿರುತ್ತಾರೆ. 

ಅದರಂತೆ ಪ್ರಾಧಿಕಾರದಲ್ಲಿ ಮುಟ್ಟುಗೋಲು ನಡುವಳಿಗಳನ್ನು ಕೈಗೊಂಡಿದ್ದು, ನಕಲಿ ಮದ್ಯವನ್ನು ತನ್ನದೆಂದು ಕೋರಿ 
ಯಾರು ಮುಂದೆ ಬಾರದ ಕಾರಣ ದಿನಾಂಕ:24.12.2008 ರಂದು ಸರ್ಕಾರಕ್ಕೆ ಈಗಾಗಲೇ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 

ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆ೦ಗಳೂರು (ದಕ್ಷಿಣ) ಇವರು 
ನೀಡಿರುವ “ಬಿ” ವಹಿಯಲ್ಲಿ ವಾಹನ ಸಂಖ್ಯೆಕೆಎ-05/ಎಸ್‌-9343ಗೆ ಸಂಬಂಧಿಸಿದಂತೆ ಶ್ರೀ ಎಸ್‌.ವಿ. ಕುಲ್‌ಕನಿ ಬಿನ್‌ 
ವಿ.ಹೆಚ್‌. ಕುಲಕರ್ಣಿ, ನಂ.17, ವೈಕಾರ್‌ ಸುಪ್ರಾಜನಗರ, ಕೋಣನಕುಂಟೆ, ಕನಕಪುರ ರಸ್ತೆ, ಬೆಂಗಳೂರು ಇವರು ವಾಹನದ 
ಮಾಲೀಕರೆಂದು ತಿಳಿಸಿದ್ದು, ಸದರಿಯವರಿಗೆ ದಿನಾಂಕ:01.12.2008 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 
43(ಬಿ) ರನ್ವಯ ಕಾರಣ ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆ ಮೂಲಕ ಹಾಗೂ ಅಬಕಾರಿ ನಿರೀಕ್ಷಕರು, ಮಂಡ್ಯ 
ವಲಯ, ಮಂಡ್ಯ ಇವರ ಮುಖಾಂತರ ಜಾರಿ ಮಾಡಿಸಲಾಗಿತ್ತು. 

ಶ್ರೀ ಎಸ್‌.ವಿ. ಕುಲ್‌ಕನಿ ಬಿನ್‌ ವಿ.ಹೆಚ್‌. ಕುಲಕರ್ಣಿ, ಇವರು ದಿನಾ೦ಕ:05.08.2002 ರ ಪತ್ರದ ಮೂಲಕ ಮೇಲ್ಕಂಡ 
ವಾಹನವನ್ನು ಶ್ರೀ ಡಿ.ಪಿ. ಕೃಷ್ಣ ಬಿನ್‌ ಪೆರುಮಾಳ ಎಂಬುವವರಿಗೆ ಮಾರಾಟ ಮಾಡಿರುವುದಾಗಿ ತಿಳಿಸಿ, ವಾಹನದ ಬಗ್ಗೆ 
ಕಾನೂನು ರೀತ್ಯಾ ಕ್ರಮ ಕೈಗೊಳ್ಳಲು ತಕರಾರು ಏನು ಇಲ್ಲವೆಂದು ತಿಳಿಸಿರುತ್ತಾರೆ. 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ- 
05/ಎಸ್‌-93943 ವಾಹನದಲ್ಲಿ ದಿನಾ೦ಕ:05.07.2008ರ೦ದು ಅಕ್ರಮವಾಗಿ ಮದ್ಯಸಾರಯುಕ್ತ ದ್ರವವನ್ನು ಹೊಂದಿ ಸಾಗಾಣಿಕೆ 
ಮಾಡಿರುವುದು ಸಾಬೀತಾಗಿರುತ್ತದೆ. ಅಲ್ಲದೇ ಜಪ್ತುಪಡಿಸಿರುವ ವಾಹನವನ್ನು ತನ್ನದೆಂದು ಕೋರಿ ಈವರೆವಿಗೂ ಪ್ರಾಧಿಕಾರದ 
ಮುಂದೆ ಯಾರು ಹಾಜರಾಗದೇ ಇರುವ ಹಿನ್ನೆಲೆಯಲ್ಲಿ, ವಾಹನವನ್ನು ಚಾಲನೆಯಿಲ್ಲದೆ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ 
ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ 
ಆದಾಯದ ಹಿತದೃಷ್ಟಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪ್ರಾಧಿಕಾರಕ್ಕೆ 
ದತ್ತವಾಗಿರುವುದರಿಂದ ಮೇಲ್ಕಂಡ ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/62/2008-09, ದಿನಾಂಕ:3ನೇ ಮಾರ್ಚ್‌, 2009 

ಡಾ: ವೈ. ಮಂಜುನಾಥ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ (ಪ್ರಭಾರ) ಮಂಡ್ಯ 
ಜಿಲ್ಲೆ, ಮಂಡ್ಯ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಅಬಕಾರಿ ಉಪನಿರೀಕ್ಷಕರು (ಪ್ರಭಾರ), ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ರವರ ಕಛೇರಿ, ಮಂಡ್ಯ ಜಿಲ್ಲೆ, 
ಮಂಡ್ಯ ಇವರ ಪ್ರಮಾ.ವ. ಸಂಖ್ಯೆ: 01/2008-09, ದಿನಾಂಕ:05.07.2008ರ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಬಜಾಜ್‌ 
ಚೇತಕ್‌ ಸ್ಕೂಟರ್‌ ಸಂಖ್ಯೆ: ಕೆಎ-05/ಎಸ್‌-9343 ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ 
ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ ದಿನಾಂಕ:03.03.2009ರಂದು ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿ, ಬೆರಳಚ್ಚು 
ಮಾಡಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ ಮೂವತ್ತು (30) ದಿವಸಗಳ ನಂತರ ಜಾರಿಗೆ ಬರುವುದು. 

ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 
ಪಿ.ಆರ್‌.273 ಎಕ್ಸೈಜ್‌, ಮಂಡ್ಕ ಜಿಲ್ಲೆ, ಮಂಡ್ಕ 
ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆವರ ನ್ಯಾಯಾಲಯದಲ್ಲಿ 
ಡಿಟಿಸಿಆರ್‌/92/2007-08, ದಿನಾಂಕ:3ನೇ ಮಾರ್ಚ್‌, 2009 
ಅಬಕಾರಿ ನಿರೀಕ್ಷಕರು (ಪ್ರ, ವಿಚಕ್ಷಣದಳ, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ಪ್ರ.ಮಾ.ವ. ಸಂಖ್ಯೆ:04/2007-08, 





ದಿನಾಂಕ:28.12.2007 
ಪಿರ್ಯಾದುದಾರರು ಆರೋಪಿ 
ಅಬಕಾರಿ ನಿರೀಕ್ಷಕರು, (ಪ್ರಭಾರ) ವಿಚಕ್ಷಣದಳ, ಮಂಡ್ಯ 1) ಪ್ರಕಾಶ್‌ ಬಿನ್‌ ಲೇಟ್‌ ಕೃಷ್ಣಶೆಟ್ಟಿ 
ಜಿಲ್ಲೆ, ಮಂಡ್ಯ. 2) ಜಗದೀಶ್‌ ಅಲಿಯಾಸ್‌ ಭೋಜ ಬಿನ್‌ ಲೇಟ್‌ 
ವೆಂಕಟಪ್ಪ, 


3) ಮಲ್ಲಯ್ಯ ಬಿನ್‌ ಬಸವಣ್ಣ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೦೫ 





ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:28.12.2007ರಂದು ಮಧ್ಯಾಹ್ನ 12-30 ಗಂಟೆ ಸಮಯದಲ್ಲಿ ಮಂಡ್ಯ ತಾಲ್ಲೂಕು ಕೀಲಾರ ಗ್ರಾಮದ 
ಪ್ರಕಾಶ್‌ ಬಿನ್‌ ಲೇಟ್‌ ಕೃಷ್ಣಶೆಟ್ಟಿ ಇವರಿಗೆ ಸೇರಿದ ವಾಸದ ಮನೆಯಲ್ಲಿ ಅಕ್ರಮವಾಗಿ 69.120 ಲೀ ನಕಲಿ ಮದ್ಯ 15.000 ಲೀ 
ಬಲ್ಕ್‌ ಮದ್ಯ ಹಾಗೂ ಇತರೆ ಅಬಕಾರಿ ವಸ್ತುಗಳನ್ನು ಬಜಾಜ್‌ ಸ್ಕೂಟರ್‌ ಸಂಖ್ಯೆ: ಕೆಎ-01/ಕ್ಕೂ9924 ವಾಹನದಲ್ಲಿ ಸಾಗಾಣಿಕೆ 
ಮಾಡಲು ಬಳಸುತ್ತಿದ್ದುದನ್ನು ಪತ್ತೆ ಮಾಡಿದ ಪಿರ್ಯಾದುದಾರರು ಇದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 11, 
13(1((ಎ) ಮತ್ತು 14ರ ರೀತ್ಯಾ ಅಪರಾಧವಾಗಿದ್ದು, ಇದೇ ಕಾಯ್ದೆಯ ಕಲಂ 32, 34, 38(ಎ), 43 ಮತ್ತು 43(ಎ) ರೀತ್ಯಾ 
ಶಿಕ್ಷಾರ್ಹವಾದ್ದರಿಂದ ವಾಹನ ಹಾಗೂ ಮದ್ಯವನ್ನು ಪಂಚನಾಮೆಯಡಿಯಲ್ಲಿ ಅಮಾನತ್ತುಪಡಿಸಿಕೊಂಡು ಈ ಬಗ್ಗೆ ಪ್ರ.ಮಾ.ವ. 
ಸಂಖ್ಯೆ: 04/2007-08 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿ ಈ ಪ್ರಾಧಿಕಾರಕ್ಕೆ ವರದಿ ಮಾಡಿರುತ್ತಾರೆ. 

ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿದ ಮದ್ಯದ ಮಾದರಿ ಸೀಸೆಗಳನ್ನು 
ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿದ್ದು, ಅದರ ಪ್ರಕಾರ ಮಾದರಿ ಬಾಟಲುಗಳಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಕಂಡು ಬಂದಿದ್ದು 
ಅವು ಭಾರತದ ಮಾನಕ ಬ್ಯೂರೋಗೆ ಅನುಗುಣವಾಗಿರುವುದಿಲ್ಲ ಮತ್ತು ನಕಲಿ ಮದ್ಯವಾಗಿರುತ್ತವೆ ಎಂದು ರಸಾಯನ ತಜ್ಞರ 
ವರದಿಯಿಂದ ದೃಢಪಟ್ಟಿರುವುದರಿಂದ, ವಾಹನ ಹಾಗೂ ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾ೦ಕ:21.01.2009ರ ಪತ್ರದ ಮೂಲಕ ಕೋರಿರುತ್ತಾರೆ. 

ವಾಹನಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು (ಸೆಂಟ್ರಲ್‌) ಇವರು 
ನೀಡಿರುವ “ಬಿ” ವಹಿಯಲ್ಲಿ ವಾಹನ ಸಂಖ್ಯೆ: ಕೆಎ-01/ಕ್ಕೂ9924 ಗೆ ಸಂಬಂಧಿಸಿದಂತೆ ಶ್ರೀ ಸಿ.ಎಲ್‌. ರಾಮ್‌ಕುಮಾರ್‌ ಬಿನ್‌ 
ಲಕ್ಷ್ಮೀನರಸಿಂಹಶೆಟ್ಟಿ. ನಂ.164/4, ಆರ್‌.ವಿ. ರಸ್ತೆ, ದೊಡ್ಡಮಾವಳ್ಳಿ. ಬೆ೦ಗಳೂರು-560004 ಇವರು ವಾಹನದ ಮಾಲೀಕರೆಂದು 
ತಿಳಿಸಿದ್ದು, ಸದರಿಯವರಿಗೆ ದಿನಾಂಕ:11.12.2008ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರನ್ವಯ ಕಾರಣ 
ಕೇಳುವ ನೋಟೀಸ್‌ನ್ನು ನೊಂದಣಿ ಅಂಚೆ ಮೂಲಕ ಕಳುಹಿಸಲಾಗಿತ್ತು. 

ಕಾರಣ ಕೇಳುವ ನೋಟೀಸ್‌ ವಾಹನದ ಮಾಲೀಕರು ಮೇಲ್ಕಂಡ ವಿಳಾಸದಲ್ಲಿ ಲಭ್ಯವಿರದ ಕಾರಣ ಹಿಂತಿರುಗಿ 
ಬಂದಿರುತ್ತದೆ. 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಬಜಾಜ್‌ ಸ್ಕೂಟರ್‌ ಸಂಖ್ಯೆ: ಕೆಎ-01/ಕ್ಯೂ-9924 
ವಾಹನದಲ್ಲಿ ದಿನಾಂಕ:28.12.2007ರಂದು ಅಕ್ರಮವಾಗಿ ಮದ್ಯಸಾರಯುಕ್ತ ದ್ರವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು 
ಸಾಬೀತಾಗಿರುತ್ತದೆ. ಅಲ್ಲದೇ ಜಪ್ತುಪಡಿಸಿರುವ ವಾಹನವನ್ನು ತನ್ನದೆ೦ದು ಕೋರಿ ಈವರೆವಿಗೂ ಪ್ರಾಧಿಕಾರದ ಮುಂದೆ ಯಾರು 
ಹಾಜರಾಗದೇ ಇರುವ ಹಿನ್ನೆಲೆಯಲ್ಲಿ, ವಾಹನವನ್ನು ಚಾಲನೆಯಿಲ್ಲದೆ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ ಹವಾಮಾನದ 
ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಠಿಯಿಂದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪ್ರಾಧಿಕಾರಕ್ಕೆ ದತ್ತವಾಗಿರುವುದರಿಂದ 
ಮೇಲ್ಕಂಡ ವಾಹನ ಮತ್ತು ನಕಲಿ ಮದ್ಯ ಮತ್ತು ಇತರೆ ಅಬಕಾರಿ ವಸ್ತುಗಳನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/92/2007-08, ದಿನಾಂಕ:3ನೇ ಮಾರ್ಚ್‌, 2009 

ಡಾ: ವೈ. ಮಂಜುನಾಥ್‌, ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ (ಪ್ರಭಾರ) ಮಂಡ್ಯ 
ಜಿಲ್ಲೆ, ಮಂಡ್ಯ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಅಬಕಾರಿ ನಿರೀಕ್ಷಕರು (ಪ್ರಭಾರ), ವಿಚಕ್ಷಣದಳ, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ಪ್ರಮಾ.ವ. ಸಂಖ್ಯೆ: 04/2007- 
08, ದಿನಾಂಕ:28.12.2007ರ ಪ್ರಕರಣದಲ್ಲಿ ಜಷ್ಟುಪಡಿಸಿರುವ ಬಜಾಜ್‌ ಸ್ಕೂಟರ್‌ ಸಂಖ್ಯೆ: ಕೆಎ-01/ಕ್ಯೂ-9924 ವಾಹನ, 
69.120 ಲೀ ನಕಲಿ ಮದ್ಯ 15.000 ಲೀ ಬಲ್ಕ್‌ ಮದ್ಯ ಹಾಗೂ ಇತರೆ ಅಬಕಾರಿ ವಸ್ತುಗಳನ್ನು (ರಾಸಾಯನಿಕ ಪರೀಕ್ಷೆಗೆ ತೆಗೆದ 
ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ ದಿನಾಂಕ:03.03.2009ರಂದು ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿ, ಬೆರಳಚ್ಚು 
ಮಾಡಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ ಮೂವತ್ತು (30) ದಿವಸಗಳ ನಂತರ ಜಾರಿಗೆ ಬರುವುದು. 

ಅಧಿಕೃತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ 

ಪಿ.ಆರ್‌.274 ಎಕ್ಸೈಜ್‌, ಮಂಡ್ಕ ಜಿಲ್ಲೆ, ಮಂಡ್ಯ. 


೨೭೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಕಛೇರಿ, ಬೆ೦ಗಳೂರು ಪ್ರಾಂತ, ಪಂಪಮಹಾಕವಿ ರಸ್ತೆ, ಚಾಮರಾಜಪೇಟೆ, 
ಬೆಂಗಳೂರು-560 018 

ಸಂಖ್ಯೆ: ಜೆಆರ್‌ಬಿ: ಎಲ್‌ಕ್ಯೂಡಿ:06:ಎಲ್‌ಹೆಚ್‌ಎಸ್‌:57:07-08, ದಿನಾಂಕ:28ನೇ ಫೆಬ್ರವರಿ, 2009 

ವಿಷಯ: ಅಗರಬತ್ತಿ ವರ್ಕರ್ಸ್‌ ಅಂಡ್‌ ಅದರ್ಸ್‌ ಹೌಸ್‌ ಬಿಲ್ಲಿಂಗ್‌ ಕೋ-ಆಪರೇಟಿವ್‌ ಸೊಸೈಟ ಲಿ. ಬೆಂಗಳೂರು. 
ಇದರಲ್ಲಿ ನೈಜ ಸದಸ್ಯರು ಇಲ್ಲದೆ ಇರುವುದರಿಂದ ಹಾಗೂ ಸಂಘದಲ್ಲಿ ಹಲವಾರು ಅವ್ಯವಹಾರಗಳು 
ನಡೆದಿರುವುದರಿಂದ ಆಡಳಿತ ಮಂಡಳಿಯು ಸಮರ್ಪಕವಾಗಿ ಕಾರ್ಯನಿರ್ವಹಿಸದಿರುವುದರಿಂದ 
ಸಂಘವನ್ನು ಸಮಾಪನೆ ಮಾಡುವ ಬಗ್ಗೆ. 

ಉಲ್ಲೇಖ: 1) ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ ಬೆಂಗಳೂರು ಇವರ ಆದೇಶ ಸಂಖ್ಯೆ 

ಆರ್‌ಸಿಎಸ್‌/ಎಲ್‌ಕ್ಯೂಡಿ/36/03-04, ದಿನಾಂಕ:06.11.2004. 

2) ಮಾನ್ಯ ಸರ್ಕಾರದ ಕಾರ್ಯದರ್ಶಿ, ಸಹಕಾರ ಇಲಾಖೆ, ಕರ್ನಾಟಕ ಸರ್ಕಾರ ಇವರ ಮೇಲ್ಮನವಿ 
ಆದೇಶ ಸಂಖ್ಯೆ: ಸಿಎಂಡಬ್ಲ್ಯೂ/24/ಸಿಎಪಿ/2007, ದಿನಾಂಕ:24.06.2007. 

3) ಈ ಕಛೇರಿಯ ಆದೇಶದ ಸಂಖ್ಯೆ: ಜೆಆರ್‌ಬಿ/ ಎಲ್‌ಕ್ಯೂಡಿ/ಎಲ್‌ಹೆಚ್‌/5/57/07-08, 
ದಿನಾಂಕ:22.09.2007. 

4) ಗೌರವ ಉಚ್ಛನ್ಯಾಯಾಲಯದ ಮೇಲ್ಮನವಿ ಆದೇಶ ಸಂಖ್ಯೆ11642/2008 ದಿನಾಂಕ:02.12.2008. 

5) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು ಹಾಗೂ ಸಂಘದ ವಿಶೇಷಾಧಿಕಾರಿಗಳ 
ಪತ್ರದ ಸಂಖ್ಯೆ: ಸಅಅ/ಬೆಂಉತಾ/40/2008-09, ದಿನಾ೦ಕ:12.12.2008. 

6) ಈ ಕಛೇರಿಯ ಆದೇಶದ ಕ್ರಮಸಂಖ್ಯೆ: ಜೆಆರ್‌ಬಿ/ಎಲ್‌ಕ್ಯೂಡಿ/05/ಎಲ್‌ಹೆಚ್‌ಎಸ್‌/57/2007-08, 
ದಿನಾಂಕ:03.01.2009. 

7) ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆ೦ಗಳೂರು ಉತ್ತರ ತಾಲ್ಲೂಕು ಹಾಗೂ ಸಂಘದ ವಿಶೇಷಾಧಿಕಾರಿಗಳ 
ಪತ್ರದ ಸಂಖ್ಯೆ: ಸಅಅ/ಬೆ೦ಉತಾ/01/ವಿಅ/2007-08, ದಿನಾ೦ಕ:11.02.2009. 

ಪ್ರಸ್ತಾವನೆ: 

ಅಗರಬತ್ತಿ ವರ್ಕರ್ಸ್‌ ಅಂಡ್‌ ಅದರ್ಸ್‌ ಹೌಸ್‌ ಬಿಲ್ಲಿಂಗ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ. ಬೆ೦ಗಳೂರು, ಈ 
ಸಂಘದಲ್ಲಿನ ಅವ್ಯವಹಾರಗಳನ್ನು ಪರಿಗಣಿಸಿ 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 65 ರಡಿಯಲ್ಲಿ 
ಪರಿವೀಕ್ಷಣೆಯನ್ನು ನಡೆಸಿ ದಿನಾಂಕ:26.11.1997ರ ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ರವರ 
ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಗೌರವ ಉಚ್ಛ ನ್ಯಾಯಾಲಯದ ಆದೇಶದನ್ವಯ ಹಿ೦ದಿನ ಆಡಳಿತ ಮಂಡಳಿಗೆ 
ಅವಕಾಶ ನೀಡಿದ್ದು, ಸಹಕಾರ ಸಂಘಗಳ ನಿಬಂಧಕರ ಆದೇಶ ದಿನಾಂಕ:06.11.2004ರಂತೆ ಸಂಘವನ್ನು ಮತ್ತೊಮ್ಮೆ ಸಮಾಪನೆ 
ಮಾಡಲಾಗಿತ್ತು. 

ಆದರೆ, ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಗೌರವ ಉಚ್ಛ ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂಖ್ಯೆ: 
1329/2005 ರನ್ವಯ ಸಮಾಪನಾ ಆದೇಶವನ್ನು ಪ್ರಶ್ನಿಸಿ ರಿಟ್‌ ಅರ್ಜಿ ಸಲ್ಲಿಸಿದ್ದರು. ಗೌರವ ಉಚ್ಛ ನ್ಯಾಯಾಲಯವು ರಿಟ್‌ 
ಅರ್ಜಿದಾರರ ಮನವಿಯನ್ನು ಪುರಸ್ಕರಿಸಿ ದಿನಾ೦ಕ:20.03.2006ರಂದು ಆದೇಶ ಹೊರಡಿಸಿ, 2ನೇ ಪ್ರತಿವಾದಿಗಳಾದ ಸಹಕಾರ 
ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ, ಬೆ೦ಗಳೂರು ಇವರಿಗೆ ನಿರ್ದೇಶನ ನೀಡಿ ಸಂಘದ ವಿರುದ್ದ ನಡೆಸಲಾದ 
ವಿಚಾರಣಾ ವರದಿಯನ್ನು ಪರಿಗಣಿಸಿ ಉದ್ದೇಶಿಸಲಾದ ಕ್ರಮವನ್ನು ಪುನರ್‌ ಪ್ರಾರಂಭಿಸಲು ಆದೇಶಿಸಲಾಗಿತ್ತು. ನಂತರ 
ದಿನಾ೦ಕ:24.02.2007ರಂದು ನಿಬಂಧಕರ ಆದೇಶದನ್ವಯ ಈ ಸಂಘವನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಬೆಂಗಳೂರು 1ನೇ ವಲಯ, ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಲಾಗಿತ್ತು. 

ಈ ಸಂಘದ ಆಡಳಿತ ಮಂಡಳಿಯ ಸದಸ್ಯರು ಮೇಲ್ಕಂಡ ನಿಬಂಧಕರ ಆದೇಶವನ್ನು ಪ್ರಶ್ನಿಸಿ ಸಹಕಾರ ಇಲಾಖೆಯ 
ಸರ್ಕಾರದ ಕಾರ್ಯದರ್ಶಿಗಳ ಮುಂದೆ ಮೇಲ್ಮನವಿ ಸಲ್ಲಿಸಿದ್ದು, ಸದರಿ ಮೇಲ್ಮನವಿಯನ್ನು ಪುರಸ್ಕರಿಸಿ, ಸಹಕಾರ ಸಂಘಗಳ 
ನಿಬಂಧಕರ ದಿನಾಂಕ:24.02.2007ರ ಆದೇಶವನ್ನು ವಜಾ ಮಾಡಿರುತ್ತಾರೆ. ಆದರೆ ಸಂಘದ ಆಡಳಿತ ಮಂಡಳಿಯ 
ಅವಧಿಯು ದಿನಾಂಕ:31.03.2005ಕ್ಕೆ ಅಂತ್ಯಗೊಂಡು ಸಂಘದಲ್ಲಿ ಶೂನ್ಯತೆ ಉಂಟಾದ ಕಾರಣ ದಿನಾಂಕ:22.09.2007ರ 
ಆದೇಶದಲ್ಲಿ ಈ ಕಛೇರಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 31(1)ರಡಿಯಲ್ಲಿ ಸಂಘದ ಆಡಳಿತ 
ಮಂಡಳಿಯನ್ನು ರದ್ದುಗೊಳಿಸಿ, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು ರವರನ್ನು 
ವಿಶೇಷಾಧಿಕಾರಿಯಾಗಿ ನೇಮಿಸಲಾಗಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೦೭ 





ಈ ಸಂಘದ ವಿಶೇಷಾಧಿಕಾರಿಗಳು ಉಲ್ಲೇಖ (7)ರ ಪತ್ರದಲ್ಲಿ, ಸಂಘದಲ್ಲಿ ಲಭ್ಯವಿರುವ ಪುಸ್ತಕಗಳನ್ನು ಹಾಗೂ 
ಮೇಲಾಧಿಕಾರಿಗಳು ಹೊರಡಿಸಿರುವ ಆದೇಶಗಳು ಹಾಗೂ ನ್ಯಾಯಾಲಯದ ಆದೇಶಗಳನ್ನು ಪರಿಶೀಲಿಸಿ ಆಡಳಿತ ಮಂಡಳಿ 
ರಚಿಸಬೇಕೆ? ಅಥವಾ ಸಂಘವನ್ನು ಸಮಾಪನೆ ಮಾಡಬೇಕೆ? ಎಂಬುದರ ಬಗ್ಗೆ ವರದಿಯನ್ನು ಸಲ್ಲಿಸಿರುತ್ತಾರೆ. 

ವಿಶೇಷಾಧಿಕಾರಿಯವರ ಸದರಿ ವರದಿಯಂತೆ ಈ ಸಂಘದ ಸಮಾಪನಾಧಿಕಾರಿಯಾಗಿದ್ದ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರಿಂದ ಪ್ರಭಾರ ಪಡೆದು ಉಳಿದ ಪುಸ್ತಕಗಳನ್ನು ವಹಿಸಿಕೊಡುವಂತೆ 
ಕೋರಿದ್ದು, ಸಂಘದ ಕಾರ್ಯದರ್ಶಿಗಳು ಕೆಲವು ಪುಸ್ತಕಗಳ ಪ್ರಭಾರವನ್ನು ವಹಿಸಿಕೊಟ್ಟಿರುತ್ತಾರೆ. ಹಾಗೂ ಸಂಘದ ನೈಜ 
ಸದಸ್ಯರನ್ನು ಗುರುತಿಸಲು ಅನುವಾಗುವಂತೆ ಅವರು ಯಾವುದೇ ಪುಸ್ತಕಗಳನ್ನು ವಹಿಸಿಕೊಡಲು ವಿಫಲರಾದ ಕಾರಣ 
ಸಂಘದಲ್ಲಿರುವ 4 ಷೇರು ಲೆಡ್ಡರುಗಳನ್ನು ಪರಿಶೀಲಿಸಲಾಗಿ, ಪ್ರಥಮವಾಗಿ ಪ್ರಾರಂಭದಲ್ಲಿ ಸದಸ್ಯರಾಗಿದ್ದವರ ಹೆಸರುಗಳನ್ನು 
ಕೆಂಪು ಶಾಹಿಯಲ್ಲಿ ತಿದ್ದಿ ಬೇರೆಯವರ ಹೆಸರನ್ನು ಬರೆಯಲಾಗಿದೆ. ಅದರಂತೆ ಪುಟ ಸಂಖ್ಯೆ! ರಿಂದ 69 ರವರೆಗೆ ಮೂಲ 
ಸದಸ್ಯರ ಹೆಸರುಗಳನ್ನು ಶಾಹಿಯಲ್ಲಿ ಹೊಡೆದು ಹಾಕಿ ಬೇರೊಬ್ಬರ ಹೆಸರನ್ನು ಬರೆದಿರುತ್ತಾರೆ. ಅಂದರೆ, ಪ್ರಾರಂಭಿಕ 
ಷೇರುದಾರರನ್ನು ಯಾವುದೇ ಠರಾವುಗಳಿಲ್ಲದೆ ತೆಗೆದುಹಾಕಿರುವುದು ಕಂಡುಬರುತ್ತದೆ. ಅಂದರೆ ಸಂಘವು 1984 ರಲ್ಲಿ 
ಸದಸ್ಯರನ್ನಾಗಿ ಮಾಡಿಕೊಂಡವರನ್ನು ಕಿತ್ತುಹಾಕಿ 1984ರಲ್ಲಿ ಇತರರನ್ನು 69 ಜನರ ಬದಲಾಗಿ ಸೇರಿಸಿಕೊಂಡಿರುತ್ತಾರೆ. ಅಂದರೆ 
ಈ 69 ಜನ ಷೇರುಹಣ ಪಾವತಿಸಿ ಸದಸ್ಯರಾಗಿರುವರೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಲು ಸಂಘದಲ್ಲಿ ನಗದು ಪುಸ್ತಕಗಳು 
ಲಭ್ಯವಿರುವುದಿಲ್ಲ. ಆದ್ದರಿಂದ, ಇವರೆಲ್ಲಾ ನೈಜ ಸದಸ್ಯರೆಂದು ಹೇಳಲು ಸಾಧ್ಯವಿಲ್ಲ. ಸಂಘದಲ್ಲಿರುವ 4 ಷೇರು ಲೆಡ್ಡರ್‌ಗಳನ್ನು 
ಪರಿಶೀಲಿಸಿದಾಗ ಷೇರು ಲೆಡ್ಡರ್‌ 1, 3 ಮತ್ತು 4 ಕ್ರಮಬದ್ಧವಾಗಿ ವರ್ಷಾವಾರು ಮುಂದುವರೆದಿರುತ್ತದೆ. ಆದರೆ, ಷೇರು ಲೆಡ್ಡರ್‌ 
ಸಂಖ್ಯೆ: 2 ಕ್ರಮಬದ್ಧವಾಗಿ ಇರುವುದಿಲ್ಲ ಎಂದು ವರದಿ ಮಾಡಲಾಗಿದೆ. 

ಈ ಸಂಘದ ವಿಶೇಷಾಧಿಕಾರಿಗಳು, ಈ ಸಂಘದ ನೊಂದಾಯಿತ ಕಛೇರಿ ವಿಳಾಸವನ್ನು ಪರಿಶೀಲಿಸಲಾಗಿ, ಈ 
ಸಂಘವು ಅನೇಕ ವರ್ಷಗಳಿಂದ ಸದರಿ ವಿಳಾಸದಲ್ಲಿ ಕಾರ್ಯನಿರ್ವಹಿಸದೆ ಇರುವುದನ್ನು ಮನಗಂಡು ಇಲಾಖೆಗೆ ವರದಿ 
ಮಾಡಿರುವುದು ಕಂಡುಬಂದಿರುತ್ತದೆ. 

ಈ ಸಂಘವನ್ನು ದಿನಾಂಕ:06.11.2004 ರಂದು ಸಮಾಪನೆಗೊಳಿಸಿದ್ದು, ಈ ಆದೇಶವನ್ನು ಪ್ರಶ್ನಿಸಿ ಆಡಳಿತ 
ಮಂಡಳಿಯ ನಿರ್ದೇಶಕರುಗಳು ಮಾನ್ಯ ಸಹಕಾರ ಸಚಿವರ ಮುಂದೆ ಮೇಲ್ಮನವಿ ಸಲ್ಲಿಸಿದ್ದರು. ಅಂದರೆ ಇವರಿಗೆ ಸಂಘವು 
ಸಮಾಪನೆಯಾಗಿರುವ ಮಾಹಿತಿ ತಿಳಿದಿದ್ದರೂ ಸಹ ದಿನಾಂಕ:07.11.2004 ರಂದು 11 ಜನರನ್ನು ಸದಸ್ಯರನ್ನಾಗಿ 
ಮಾಡಿಕೊಂಡಿರುತ್ತಾರೆ. ಇದು ಕಾನೂನು ಬಾಹಿರ ನಿರ್ಣಯವಾಗಿರುತ್ತದೆ. ಆದ್ದರಿಂದ ಇವರನ್ನು ಸದಸ್ಯರಾಗಿ ಪರಿಗಣಿಸಲು 
ಬರುವುದಿಲ್ಲ. ಇದೇ ರೀತಿ ದಿನಾಂಕ:12.12.2004 ರಲ್ಲಿ ಮತ್ತೆ 15 ಜನರನ್ನು ಹಾಗೂ ದಿನಾಂಕ:23.01.2005ರಲ್ಲಿ 09 ಜನರನ್ನು 
ಸದಸ್ಯರನ್ನಾಗಿ ಮಾಡಿಕೊಂಡಿರುತ್ತಾರೆ. ತರಾತುರಿಯಾಗಿ ಹಳೆಯ ಸದಸ್ಯರನ್ನು ತೆಗೆದುಹಾಕಿ ನೂತನವಾಗಿ ಕೆಲವರನ್ನು 
ಸದಸ್ಯರನ್ನಾಗಿ ನೋಂದಾಯಿಸಿರುವುದು ಕಾನೂನು ಬಾಹಿರ ಕ್ರಮವಾಗಿರುತ್ತದೆ. ಆದುದರಿಂದ ಇವರನ್ನೂ ಸಹ ಸದಸ್ಯರೆಂದು 
ಪರಿಗಣಿಸಲು ಬರುವುದಿಲ್ಲ. ಸಂಘವು ಸಮಾಪನೆಯಾಗಿದೆ ಎಂಬ ಮಾಹಿತಿ ಗೊತ್ತಿದ್ದರೂ ಸದಸ್ಯರಿಂದ ಷೇರು ಸಂಗ್ರಹಣೆ 
ಮಾಡಿರುತ್ತಾರೆ ಹಾಗೂ ನಿವೇಶನ ಠೇವಣಿ ಸಂಗ್ರಹಿಸಿರುತ್ತಾರೆ. ಸಂಘದ ಹೆಸರಿನಲ್ಲಿ ಯಾವುದೇ ಜಮೀನು ಅಥವಾ ನಿವೇಶನ 
ಇಲ್ಲದಿದ್ದರೂ ನೂತನ ಸದಸ್ಯರಿಂದ ನಿವೇಶನ ಠೇವಣಿ ಸಂಗ್ರಹಿಸಿರುವುದು ಅನುಮಾನಾಸ್ತದವಾಗಿದ್ದು, ಸಂಘವನ್ನು ಸಮಾಪನೆ 
ಮಾಡಿದ ಮೇಲೆ ಆಡಳಿತ ಮಂಡಳಿಯು ಕೈಗೊಂಡಿರುವ ಎಲ್ಲಾ ನಿರ್ಣಯಗಳು ಮತ್ತು ವಹಿವಾಟುಗಳು ಅಸಿಂಧುವಾಗುತ್ತವೆ. 
ಆಡಳಿತ ಮಂಡಳಿಗೆ ಅಧಿಕಾರವಿಲ್ಲದಿದ್ದರೂ ಸದಸ್ಯರನ್ನು ತೆಗೆದು ಹಾಕಿ ಅವರಿಗೆ ನಿವೇಶನ ಠೇವಣಿಯನ್ನು ವಾಪಸ್ಸು 
ಮಾಡಿರುತ್ತಾರೆ. 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು 1ನೇ ವಲಯ ರವರು ಸಂಘದ ಬಗ್ಗೆ ಬಂದ ದೂರು 
ಅರ್ಜಿಯ ಬಗ್ಗೆ ವಿಚಾರಣೆ ಮಾಡಿ ವರದಿ ನೀಡಿದ್ದು, ಸಂಘದಲ್ಲಿ ನೈಜ ಸದಸ್ಯರೇ ಇಲ್ಲವೆಂದು ವರದಿ ಮಾಡಿರುತ್ತಾರೆ. 
ಸಂಘದಲ್ಲಿರುವ 84 ಜನ ಸದಸ್ಯರುಗಳಿಗೆ ನೋಟೀಸು ನೀಡಿ ವಿಚಾರಣೆಗೆ ಹಾಜರಾಗಲು ತಿಳಿಸಲಾಗಿ, 60 ಜನ ಸದಸ್ಯರುಗಳ 
ಪತ್ರಗಳು ಸ್ವೀಕೃತಿಯಾಗದೆ ವಾಪಸ್ಸು ಬಂದಿರುವುದಾಗಿಯೂ, 11 ಜನ ಸದಸ್ಯರು ವಿಚಾರಣಾ ಸಮಯದಲ್ಲಿ ಹಾಜರಾಗಿ ತಾವು 
ಸಂಘದ ಸದಸ್ಯರಲ್ಲವೆಂದೂ ವಿಚಾರಣಾಧಿಕಾರಿಗಳಿಗೆ ತಿಳಿಸಿರುವುದು ಗಮನಾರ್ಹವಾಗಿರುತ್ತದೆ. 84 ಜನರ ಪೈಕಿ 71 ಜನರು 
ಸದಸ್ಯರಲ್ಲವೆಂದೂ, 13 ಜನರೂ ನೋಟೀಸ್‌ ಜಾರಿಯಾಗಿದ್ದರೂ ವಿಚಾರಣೆಗೆ ಹಾಜರಾಗಿರುವುದಿಲ್ಲವೆಂದೂ ಹಾಗೂ 
ದಿನಾ೦ಕ:25.04.2003ರ ಅಂತ್ಯಕ್ಕೆ ಆಡಳಿತ ಮಂಡಳಿಯವರು ಬಿಟ್ಟು ಉಳಿದವರು ನೈಜ ಸದಸ್ಯರಲ್ಲವೆಂದು ಕಂಡುಬಂದಿರುತ್ತದೆ. 

ಸಂಘವು ಸಮಾಪನೆಯಾದ ಸಮಯದಲ್ಲಿ ಸಂಘದ ಆಡಳಿತ ಮಂಡಳಿಯಲ್ಲಿ ಶ್ರೀ ವಿ.ಸಿ. ರೆಡ್ಡಪ್ಪಚೆಟ್ಟಿ, ಶ್ರೀ ಆರ್‌. 
ಮಂಜುನಾಥ್‌, ಶ್ರೀ ವಿ. ಶೋಭರಾಜ್‌, ಶ್ರೀ ಎನ್‌. ಸೋಮಶೇಖರ್‌, ಶ್ರೀ ರವಿಕುಮಾರ್‌, ಶ್ರೀ ಡಿ.ನಾಗರಾಜಶೆಟ್ಟ, ಶ್ರೀ 
ಎ.ಪಳನಿಕುಮಾರ್‌ ಮತ್ತು ಶ್ರೀ ಜಿ. ಶ್ರೀನಿವಾಸಲು ರವರುಗಳು ಆಡಳಿತ ಮಂಡಳಿ ನಿರ್ದೇಶಕರುಗಳಾಗಿರುತ್ತಾರೆ. 

ಮೇಲ್ಕಂಡ ನಿರ್ದೇಶಕರುಗಳ ಪೈಕಿ ಶ್ರೀ ವಿ. ರವಿಕುಮಾರ್‌, ಶ್ರೀ ಡಿ. ನಾಗರಾಜಶೆಟ್ಟಿ ಯವರ ಷೇರು ಲೆಡ್ಡರ್‌ 
ಖಾತೆಯಲ್ಲಿ ಬೇರೆಯವರ ಹೆಸರನ್ನು ಹೊಡೆದುಹಾಕಿ ಇವರ ಹೆಸರನ್ನು ಸೇರಿಸಲಾಗಿದೆ. ಇವರು ನೈಜ ಸದಸ್ಯರೆ ಎಂಬುದಕ್ಕೆ 


ಬ 


೨೭೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ದಾಖಲೆಗಳಿರುವುದಿಲ್ಲ. ಇದೇ ರೀತಿ ಶ್ರೀ ಪಳನಿಕುಮಾರ್‌ ಮತ್ತು ಶ್ರೀ ಶ್ರೀನಿವಾಸಲು ನೈಜ ಸದಸ್ಯರಲ್ಲವೆಂದು 
ಅಭಿಪ್ರಾಯಪಡಲಾಗಿದೆ. ದಿನಾಂಕ:15.06.2001ರ ಸಂಘದ ತಿದ್ದುಪಡಿಯಾದ ಉಪನಿಯಮದಂತೆ ಒಂದು ಷೇರಿನ ಬೆಲೆ 
ರೂ.1,000/-ಕ್ಕೆ ಹೆಚ್ಚಿಸಿಕೊಂಡಿರುತ್ತಾರೆ. ಆದರೆ ಈ ಮೇಲ್ಕಂಡ 04 ಜನರು ಕ್ರಮವಾಗಿ ರೂ.2/-, ರೂ.10/- ಮತ್ತು ರೂ.2/- 
ಗಳ ಷೇರು ಫೀ ಪಾವತಿಸಿ ರೂ.1,000/- ಬೆಲೆಯ ಷೇರನ್ನು ಪಡೆದಿರುವುದು ಅಕ್ರಮವಾಗಿದ್ದು, ಇವರು ಆ ದಿನ ಸಂಘದ 
ಸದಸ್ಯರಲ್ಲವೆಂಬುದು ದೃಢಪಡುತ್ತದೆ. 

ಸಂಘದಲ್ಲಿ ಕೇವಲ ನಾಲ್ವರು ನೈಜ ಸದಸ್ಯರು ಮಾತ್ರ ಇರುವುದು ಮೇಲ್ಕಂಡ ಅಂಶಗಳಿಂದ ದೃಢಪಡುತ್ತದೆ. 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ರ ಕಲಂ 6(2)(ಬಿ) ಪ್ರಕಾರ ಸಂಘವನ್ನು ನೋಂದಣಿ ಮಾಡಲು 10 ಸದಸ್ಯರು 
ಬೇಕಾಗಿರುತ್ತದೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)(ಎ) ರನ್ವಯ ಮೇಲ್ಕಂಡಂತೆ 10 ಸದಸ್ಯರಿಗಿಂತ 
ಕಡಿಮೆ ಇದ್ದಲ್ಲಿ ಅಂತಹ ಸಹಕಾರ ಸಂಘವನ್ನು ಸಮಾಪನೆ ಮಾಡಬೇಕಾಗಿರುತ್ತದೆ. 

ಮೇಲ್ಕಂಡ ಅಂಶಗಳನ್ನು ಗಮನಿಸಿದಾಗ ಸಂಘವನ್ನು ಮುಂದುವರೆಸುವುದು ಸಮಂಜಸವಲ್ಲವೆಂಬ 
ಅಭಿಪ್ರಾಯದೊಂದಿಗೆ, ಹಾಲಿ ಆಡಳಿತ ಮಂಡಳಿ ಅಸ್ಥಿತ್ವದಲ್ಲಿ ಇಲ್ಲದೇ ಇರುವುದರಿಂದ ಹಾಗೂ ಅವರ ಅವಧಿಯು 
ದಿನಾಂಕ:31.03.2005ಕ್ಕೆ ಮುಕ್ತಾಯವಾಗಿರುವುದರಿಂದ ಹಿಂದಿನ ಆಡಳಿತ ಮಂಡಳಿ ಸದಸ್ಯರಿಗೆ ಕಾರಣ ಕೇಳಿ ನೋಟೀಸ್‌ 
ನೀಡುವ ಅವಶ್ಯಕತೆ ಇಲ್ಲದಿರುವುದರಿಂದ ಈ ಸಂಘವನ್ನು ನೇರವಾಗಿ ಸಮಾಪನೆ ಮಾಡುವುದು ಸೂಕ್ತವೆಂದು ಪರಿಗಣಿಸಿ ಈ 
ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಆದೇಶ 

ಸರ್ಕಾರದ ಆದೇಶ ಸಂಖ್ಯೆ ಸಿಎಂಡಬ್ರ್ಯೂ:/69:ಸಿಎಲ್‌ಎ೦ 2001, ದಿನಾಂಕ:21.11.2001 ರನ್ವಯ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತಾ ಸಿ.ಎಸ್‌. ವೀರೇಶ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಬೆಂಗಳೂರು ಆದ ನಾನು ಅಗರಬತ್ತಿ ವರ್ಕರ್ಸ್‌ ಅಂಡ್‌ ಅದರ್ಸ್‌ ಹೌಸ್‌ ಬಿಲ್ಲಿಂಗ್‌ ಕೋ-ಆಪರೇಟಿವ್‌ ಸೊಸೈಟ ಲಿ., 
ಬೆಂಗಳೂರು ಈ ಸಂಘವನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(ಬಿ) ರನ್ವಯ ಸಮಾಪನೆಗೊಳಿಸಿ ಶ್ರೀ 
ಹೆಚ್‌.ಎಸ್‌... ಸೋಮಶೇಖರ್‌, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಉತ್ತರ ತಾಲ್ಲೂಕು, ಇವರನ್ನು 
ಸಮಾಪನಾಧಿಕಾರಿಯಾಗಿ ನೇಮಿಸಿ ಆದೇಶಿಸಲಾಗಿದೆ. 
ಸಮಾಪನಾಧಿಕಾರಿಯು ಸಂಘದ ಪ್ರಭಾರವನ್ನು ಕೂಡಲೇ ಪಡೆದು ಪ್ರಭಾರ ಪಟ್ಟಿಯ ಪ್ರತಿಯನ್ನು ಈ ಕಛೇರಿಗೆ 
ದ್ದು. ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 74 ಮತ್ತು ನಿಯಮ 33ರಂತೆ 
ಸನಾಧಿಕಾರಿಯ ಕರ್ತವ್ಯ ನಿರ್ವಹಿಸುವುದಲ್ಲದೆ ಸಂಘದ ಇತ್ತೀಚಿನ ಲೆಕ್ಕ ತಪಾಸಣಾ ವರದಿಯನ್ನು ಆಧರಿಸಿ ಆದ್ಯತಾ 
ಪಟ್ಟಿಯನ್ನು ತಯಾರಿಸಿ, ಈ ಕಛೇರಿಯ ಅನುಮೋದನೆ ಪಡೆದು ಆಸ್ತಿ-ಜವಾಬ್ದಾರಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಿ 
೦ಘದ ನೋಂದಣಿ ಕ್ರಮಾಂಕವನ್ನು ರದ್ದುಗೊಳಿಸಲು ಸೂಕ್ತ ಕ್ರಮ ಜರುಗಿಸುವುದು. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿಯ ಮುದ್ರೆಯೊಂದಿಗೆ ದಿನಾ೦ಕ:28.02.2009 ರಂದು ನೀಡಲಾಗಿದೆ. 

ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 


2 
36 
2 
GL 
60೬ 


೫. ೭೬ 
el 


24 
































ಪಿ.ಆರ್‌.277 ಬೆ೦ಗಳೂರು ಪ್ರಾಂತ, ಬೆ೦ಗಳೂರು. 
ಸದಾಶಿವನಗರ ಹೊಲೀಸ್‌ ಠಾಣೆಯಲ್ಲಿ ಅಮಾನತ್ತುಪಡಿಸಿರುವ ಮಾಲುಗಳ ವಿವರ 
1981 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖೆ | ಸಂಖ್ಯೆ | ಸಂಬೆ 
1. 247/81 95/81 | ಒಂದು ಬ್ರೋಕನ್‌ ಚೈನ್‌ ಮತ್ತು ಡಾಲರ್‌ 
1986 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 
1. 216/86 99/86 ಒಂದು ಎಲೆಕಿಕಲ್‌ ಕ್ಲಾಸೆಟ್‌ ರೆಕಾರ್ಡರ್‌ 
1987 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ! ಸಂಖ್ಯೆ | ಸಂಖೆ 
1. 146/87 30/87 ಒಂದು ಜೊತೆ ಕೆಂಪು ಕಲ್ಲಿನ ಹಿತ್ತಾಳೆಯ ಓಲೆ ಒಂದಕ್ಕೆ ತಿರುಪ ಇರುವುದಿಲ್ಲ. 
2. 146/87 94/87 ಒಂದು ಜೊತೆ ಬಿಳಿ ಕಲ್ಲಿನ ಓಲೆ ತೂಕ ಸುಮಾರು 5 ಗ್ರಾಂ 350 ಮಿಲಿ 
ಹಾಗೂ ಮೂಗುತಿ 200 ಮಿಲಿ 
gf 159/87 94/87 ಒಂದು ಕೆಂಪು ಕಲ್ಲಿನ ಓಲೆ ತೂಕ 4 ಗ್ರಾಂ ತೂಕ 5 ಮಿಲಿ 
















































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೦೯ 
2005 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ | ಸಂಖ್ಯೆ | ಸಂಖೆ 
1. 88/05 48/05 ಒಂದು ಹಿರೋ ಹೊಂಡಾ ಸ್ಲೆಂಡರ್‌ ನಂ.ಎಪಿ-16-ಆರ್‌-3682 
2. 102/05 59/05 ಒಂದು ಪಲರ್‌ ಮೋಟಾರ್‌ ಸ್ಪೆಕಲ್‌ ನಂ.ಕೆಎ-40 ಹೆಚ್‌-5295 
3. 35/05 30/07 ಒಂದು ಹಿರೋ ಹೊಂಡಾ ಸ್ಪ್ಲೆಂಡರ್‌ ನಂ.ಕೆಎ-14-ಕೆ-3033, ನಂಬರ್‌ 
ಬದಲಾಗಿದೆ. 
1986 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 
1. 149/86 46/86 ಒಂದು ಜೊತೆ ಬೆಳ್ಳಿಯಂತೆ ಇರುವ ಓಲೆಗಳು 
pi 178/86 101/86 ಒಂದು ಸೀಕೋ ಕ್ರೈ ಗಡಿಯಾರ ಸುಸ್ಲಿತಿಯಲ್ಲಿಲ್ಲ 
1989 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 
1. 109/89 36/89 1. ಒಂದು ಬೆಳ್ಳಿಯ ಸೊಂಟದ ಉಡುದಾರ ತೂಕ ಸುಮಾರು 13 ಗ್ರಾಂ. 
2. ಒಂದು ಬೆಳ್ಳಿಯ ಉಡುದಾರ ತೂಕ 21 ಗ್ರಾಂ. 
3. ಒ೦ದು ಬೆಳ್ಳಿಯ ಗೆಜ್ಜೆಯ ಉಡುದಾರ ತೂಕ ಸುಮಾರು 21 ಗ್ರಾಂ. 
4. ಒಂದು ಜೊತೆ ಬೆಳ್ಳಿಯ ಕಾಲು ಚೈನ್‌ ತೂಕ ಸುಮಾರು 20 ಗ್ರಾಂ. 
5. ಒಂದು ಜೊತೆ ಮಾವಿನಕಾಯಿ ಡಿಸ್ಕೆನಿನ ಬೆಳ್ಳಿಯ ಕಾಲು ಚೈನ್‌. 
2 91/89 37/89 1. ಒಂದು ಜೊತೆ ಮಾವಿನ ಕಾಯಿ ಡಿಸೈನಿನ ಮಕ್ಕಳ ಕಾಲು ಚೈನು ತೂಕ 
ಸುಮಾರು 14 ಗ್ರಾಂ. 
2. ಒಂದು ಬೆಳ್ಳಿಯ ಉಡುದಾರ ತೂಕ ಸುಮಾರು 16 ಗ್ರಾಂ. 
3. 91/89 38/89 1. ಒಂದು ಜೊತೆ ಎಸ್‌. ಡಿಸೈನಿನ ಬೆಳ್ಳಿಯ ಕಾಲು ಚೈನು ತೂಕ ಸುಮಾರು 
20 ಗ್ರಾಂ. 
2. ಒಂದು ಜೊತೆ ಬೆಳ್ಳಿಯ ಕಂಬಿಯ ಸ್ಟಾರ್‌ ತೂಕ ಸುಮಾರು 200 ಮಿಲಿ 
ಗಾಂ. 
4. 97/89 39/89 ಮಕ್ತಳ ಒಂದು ಚಿಕ್ತ ಚಿನ್ನದ ಉಂಗುರ ತೂಕ ಸುಮಾರು 700 ಮಿಲಿ ಗ್ರಾಂ. 
5, 91/89 40/89 1. ಒ೦ದು ಜೊತೆ ಬೆಳ್ಳಿಯ ಉಡುದಾರ ತೂಕ ಸುಮಾರು 7.5 ಗ್ರಾಂ. 
2. ಒಂದು ಜೊತೆ ಗೆಜ್ಜೆಯ ಬೆಳ್ಳಿಯ ಕಾಲು ಚೈನ್‌ ತೂಕ ಸುಮಾರು 27.5 
ಗ್ರಾಂ. 
0. 168/89 40/89 ಒಂದು ನ್ಯಾಷನಲ್‌ ಪ್ಯಾನಸೋನಿಕ್‌ 2 ಇನ್‌ 1 ಮಾಡಲ್‌ 
ನಂ.ಎಸ್‌.ಕ್ತೂಜೆ.ಇ.ಆರ್‌-40231 ಸುಸ್ಲಿಶಿಯಲ್ಲಿಲ್ಲ. 
7. 168/89 50/89 ಒಂದು ಯಾಶಿಕ್‌ ಕ್ಲಾಮರ 
8. 208/89 59/89 . ಒ೦ದು ಹೆಚ್‌.ಎಂ.ಟಿ. ಕಾರ್ತಿಕ್‌ ಕೈ ಗಡಿಯಾರ ಸುಸ್ಥಿತಿಯಲ್ಲಿಲ್ಲ. 
. ಒ೦ದು ಫೋನ್‌ ಡಿಸ್ಟೆನ್‌ ಓಲೆ. 16 ಗ್ರಾಂ. 
9. 208/89 62/89 ಒಂದು ಹೆಚ್‌.ಎಂ.ಟಿ. ಕ್ರೈ ಗಡಿಯಾರ ಸುಸ್ಥಿತಿಯಲ್ಲಿಲ್ಲ. 














ಒಂದು ಸಿಟಿಜನ್‌ ಕ್ರೈ ಗಡಿಯಾರ ಸುಸ್ಥಿತಿಯಲ್ಲಿಲ್ಲ. 

. ಹೆಚ್‌.ಎಂ.ಟಿ. ವಿಜಯ್‌ ಕೈ ಗಡಿಯಾರ ಸುಸ್ಥಿತಿಯಲ್ಲಿಲ್ಲ. 

. ಓ೦ದು ಹೇಮಾ ಕಪ್ಪು ಬೆಲ್ಟ್‌ ಇರುವ ಕೈ ಗಡಿಯಾರ ಸುಸ್ಥಿತಿಯಲ್ಲಿಲ್ಲ. 
. ಓ೦ದು ಅಜಯ್‌ ಕ್ರೈ ಗಡಿಯಾರ ಸುಸ್ಥಿತಿಯಲ್ಲಿಲ್ಲ. 

. ಒ೦ದು ಕೈ ಗಡಿಯಾರ ಸುಸ್ಥಿತಿಯಲ್ಲಿಲ್ಲ. 

. ಒ೦ದು ಟೇಪ್‌ ರೆಕಾರ್ಡರ್‌ ಸುಸ್ಲಿತಿಯಲ್ಲಿಲ್ಲ. 





























































































































೨೭೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ | ಸಂಖ್ಯೆ | ಸಂಖೆ 
10. 208/89 68/9 | ಒಂದು ಜೊತೆ ಬೆಳ್ಳಿಯ ಕಾಲು ಚೈನ್‌ 
11. 208/89 58/89 1. ಒಂದು ಹೆಚ್‌.ಎಂ.ಟಿ.ಯ ಹಳೆಯ ಕೈ ಗಡಿಯಾರ ಸುಸ್ಥಿತಿಯಲ್ಲಿಲ್ಲ. 
2. ಒಂದು ಪವರ್‌ ಲೂಬಾ ಕ್ರೈ ಗಡಿಯಾರ ಸುಸ್ಥಿತಿಯಲ್ಲಿಲ್ಲ. 
3. ಒಂದು ಸಿಟಿಜನ್‌ ಲೇಡಿಸ್‌ ಪಾಚಿ ಕಲರ್‌ನ ಕ್ಲೆ ಗಡಿಯಾರ ಸುಸ್ಲಿತಿಯಲ್ಲಿಲ್ಲ. 
1990 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ | ಸಂಖ್ಯೆ | ಸಂಖೆ 
ಕ 95/90 13/90 ಒಂದು ರೀಕೋ ಕ್ಷೆ ಗಡಿಯಾರ ಸುಸ್ಲಿತಿಯಲ್ಲಿಲ್ಲ 
pS 209/90 04/90 ಒಂದು ನಾಷನಲ್‌ ಪೆನಾಸೋನಿಕ್‌ ಕಾರಿನ ಸ್ಟೀರಿಯೋ ಸುಸ್ಲಿಶಿಯಲ್ಲಿಲ್ಲ 
3. 209/90 06/90 ಒಂದು ನಾಷನಲ್‌ ಪೆನಾಸೋನಿಕ್‌ ಕಾರಿನ ಸೀರಿಯೋ ಸುಸ್ಲಿಶಿಯಲ್ಲಿಲ್ಲ 
4. 209/90 07/90 ಎರಡು ಕ್ಷಾರಿಯನ್‌ ಸೀಕರ್‌ಗಳು 
1991 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ | ಸಂಖ್ಯೆ ಸಂಖ್ಯೆ 
k 85/91 13/91 ಒಂದು ಫಿಲಿಪ್‌ ಟ್ರಾನಿಸರ್‌ ರೇಡಿಯೋ ಸುಸ್ಲಿತಿಯಲ್ಲಿಲ್ಲ 
pS 87/91 15/91 1. ಒ೦ದು ಕ್ಷಾರಿನೋ ಸೀಕರ್‌ 
3, 120/91 20/91 ಒಂದು ಹೆಚ್‌.ಎಂ.ಟಿ. ಸ್ಟೀಲ್‌ ಕೇಸಿನ ಕ್ರೈ ಗಡಿಯಾರ ಸುಸ್ತಿತಿಯಲ್ಲಿಲ್ಲ 
4. 155/91 45/91 5 ಕೆ.ಜಿ. ತಾಮ್ರದ ಗಟ್ಟಿ 
5. 220/91 67/91 ಒಂದು ಗುಂಡಿನ ಮಾದರಿಯ ಡಿಸೈನಿನ ಸುಮಾರು 22 ಗ್ರಾಂ ತೂಕದ ಚಿನ್ನದ 
ಚೆನ್‌ 
1992 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ | ಸಂಖ್ಯೆ | ಸಂಖೆ 
1, 123/92 32/92 |1 ಒಂದು ಪ್ಲಾಸ್ಟಿಕ್‌ ಕೈ ಗಡಿಯಾರ ಸುಸ್ಥಿತಿಯಲ್ಲಿಲ್ಲ. 
2. ಒಂದು ಸೀಕೋ ಕ್ರಾರ್ಟ್‌ ಕ್ಷೆ ಗಡಿಯಾರ ಸುಸ್ತಿತಿಯಲ್ಲಿಲ್ಲ 
೫ 123/92 33/92 ಒಂದು ಆಲ್ತೀನ್‌ ಕೈ ಗಡಿಯಾರ ಸುಸ್ಲಿತಿಯಲ್ಲಿಲ್ಲ 
3. 123/92 7392 | ಒಂದು ಕಂಪ್ರೈಸರ್‌ 
4. 215/92 66/92 ಒಂದು ಹಸಿರು ಬಣ್ಣದ ಎ.ಕೆ. ಆರ್‌. ಎ೦ಬ ಹೆಸರಿನ ಸಾದಾ ಉಂಗುರ ತೂಕ 
ಸುಮಾರು 4.19 ಗ್ರಾಂ ಇರುತ್ತದೆ. 
1993 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ | ಸಂಖ್ಯೆ | ಸಂಖೆ 
if 24/93 06/93 4 ಅಡಿ ಎತ್ತರ 2.5 ಅಡಿ ಅಗಲದ ಕಬ್ಬಿಣದ ಅಲೆಮಾರ 
2. 26/93 07/93 ಒಂದು ಜೊತೆ ಚಿನ್ನದ ಓಲೆ ತೂಕ ಸುಮಾರು 3.5 ಗ್ರಾಂ ಇರುತ್ತದೆ. 
3. 107/93 48/93 1. ಒಂದು ಶಾರ್ಪ್‌ ಕ್ಯಾಲ್ಕುಲೇಟರ್‌ 
2. ಒಂದು ಹೆಂಗಸರ ಕ್ಲೆ ಗಡಿಯಾರ ಸುಸ್ಲಿತಿಯಲ್ಲಿಲ್ಲ 
4. 249/93 109/93 ಒಂದು ಸ್ಟೀಲ್‌ ಕೇಸಿನ ಕ್ರೈ ಗಡಿಯಾರ ಸುಸ್ತಿತಿಯಲ್ಲಿಲ್ಲ 
5, 265/93 13393 | ಒಂದು ಡಕ್‌ ಸುಸ್ಲಿಶಿಯಲ್ಲಿಲ್ಲ 
6. 285/93 134/93 ಒಂದು 2 ಇನ್‌ 1 ಟೇಪ್‌ ರಿಕಾರ್ಡರ್‌ ಸುಸ್ಲಿತಿಯಲ್ಲಿಲ್ಲ 
7. 285/93 136/93 1. ಒ೦ದು ಜೊತೆ ಹಿತ್ತಾಳೆ ಕಂಬಗಳು 
2. ಒಂದು ಮುಚ್ಚಳ ಇರುವ ಹಿತ್ತಾಳೆ ಬಕೆಟ್‌ 
3. ಒಂದು ಟಿಫಿನ್‌ ಕ್ನಾರಿಯರ್‌ 
8. 285/93 137/93 1. ಒಂದು ಚಿನ್ನದ ಚಿಕ್ಕ ಸ್ಟಾರ್‌ 
2. ಒಂದು ಚಿನ್ನದ ಚಿಕ್ಕ ಉಂಗುರ (ಎರಡು ಸೇರಿ 700 ಮಿ.ಗ್ರಾಂ. ಇರುತ್ತದೆ) 
9. 297/93 147/ 93 | ಒಂದು ಚಿನ್ನದ ಚೈನು ತೂಕ 9.4 ಗ್ರಾಂ. 


































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೧೧ 
1994 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 
1. 255/94 0794 | ಒಂದು ವಾಕ್‌ ಮನ್‌ ಸುಸ್ಥಿತಿಯಲ್ಲಿಲ್ಲ 
2. 134/04 09/94 ಒಂದು ಕ್ವಾಲ್ದುಲೇಟರ್‌ 
3. 149/94 11/94 1. ಒಂದು ನೋಟು ಕೆನಡಾ ಡಾಲರ್‌ 
2. ಒಂದು ಇಂಗ್ಲೆಂಡ್‌ ದೇಶದ 5 ಪೌಂಡ್‌ ನೋಟು 
3. ಒ೦ದು ಯು.ಎಸ್‌.ಎ. ಡಾಲರ್‌ ನೋಟು 
4. ಒ೦ದು ಸೌದಿ ಅರೇಬಿಯಾ ರಿಯಾನ್‌ ನೋಟು 
5. ಒಂದು ಲಿಬರ್ಟಿಸ್‌ ಎಂದು ಇರುವ ಕ್ವಾರ್ಟರ್‌ ಡಾಲರ್‌ ನ 10 ನಾಣ್ಯಗಳು 
6. 5 ಸೆಂಟ್‌ ನ ಒಂದು ನಾಣ್ಯ. 
7. 13 ಡಿ.ಐ.ಎಂ.ಇ. ನಾಣ್ಯಗಳು. 
8. ಒಂದು ಕೆನರಾ ಬ್ಯಾಂಕ್‌ನ ಪಾಸ್‌ ಪುಸ್ತಕ ನಂ.12064 
9. ಒಂದು ಚೆಕ್‌ ಪುಸ್ತಕ 
4. 238/94 49/94 1. ಒಂದು ಕಪು ಬಣ್ಣದ ಫಿಲಿಪ್ಸ್‌ ಟೇಪ್‌ ರಿಕಾರ್ಡರ್‌ ಸುಸ್ಲಿಶಿಯಲ್ಲಿಲ್ಲ 
1995 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 
1 291/95 61/95 ಒಂದು ಬೆಳ್ಳಿಯ ತಟ್ಟೆ ತೂಕ ಸುಮಾರು 350 ಗ್ರಾಂ. 
1996 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 
1. 07/96 79/96 ಒಂದು ಕಪ್ಪು ಬಣ್ಣದ ಒಲಂಪಸ್‌ ಕ್ವಾಮರ 
1997 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 
1. 185/97 35/97 100 ರೂಪಾಯಿನ 29 ನೋಟುಗಳು, ಒಟ್ಟು 2900/- ರೂ.ಗಳು 
2. 152/97 38/97 ಒಂದು ಯಮಹಾ ಮೋಟರ್‌ ಸೈಕಲ್‌ ನಂ.ಕೆಎ-20 ಜೆ-9062 ಇದರಲ್ಲಿ 
ಕಾರ್ಬೋರೇಟರ್‌ ಇರುವುದಿಲ್ಲ. ಇಂಜಿನ್‌ ಕವರ್‌ ಹಾಗೂ ಮೋಟಾರ್‌ ಸೆಟ್‌ 
ಬಿಡಿ ಭಾಗಗಳು ಇರುವುದಿಲ್ಲ. 
203/97 60/97 ಒಂದು ಲೂನಾ ಪ್ರಸ್‌ ನಂ.ಸಿ.ಕೆ.ಎಲ್‌.6263 ಸುಸ್ಲಿತಿಯಲ್ಲಿಲ್ಲ 
4. 317/97 69/97 ಒಂದು ಶಿವಾಸ್‌ ಗೋಲ್ಡ್‌ ಕೇಸ್‌ ಕೈಗಡಿಯಾರ ಸುಸ್ದಿತಿಯಲ್ರಿಲ್ಲ 
1998 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 
I. 156/98 33/98 ಎರಡು ಚಿನ್ನದ ಗಟ್ಟಿಗಳು ತೂಕ ಸುಮಾರು 14.950 ಮಿಲಿ ಗ್ರಾಂ. 
pk 105/98 62/98 ಒಂದು ಬಜಾಜ್‌ ಚೇತಕ್‌ ಸೂಟರ್‌ ನಂ.ಕೆಎ-03/ಆರ್‌-8846 ಸುಸ್ತಿತಿಯಲ್ಲಿಲ್ಲ 
1999 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ | ಸಂಖ್ಯೆ 
1. 98/99 07/99 ಒಂದು ಗ್ರಾಸ್‌ ಸಿಲಿಂಡರ್‌ 




























































































೨೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 
2000 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ | ಸಂಖ್ಯೆ ಸಂಖ್ಯೆ 

264/00 02/00 ಒಂದು ಕೈನೆಟಿಕ್‌ ಪ್ರೈಡ್‌ ಮೊಪೆಡ್‌ ನಂಬರ್‌ ಇರುವುದಿಲ್ಲ 
ಸುಸ್ಲಿತಿಯಲ್ಲಿರುವುದಿಲ್ಲ. 

2 34/00 06/00 50 ರೂ.ನ ಎರಡು ನೋಟುಗಳು ಮತ್ತು 10 ರೂ.ನ ಎರಡು ನೋಟುಗಳು 
ಒಟ್ಟು 120/- ರೂ.ಗಳು 

2001 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ! ಸಂಖ್ಯೆ ಸಂಖ್ಯೆ 

1. 253/01 62/01 1. ಒಂದು ಕಪ್ಪು ಬಣ್ಣದ ಪರ್ಸ್‌ 
2. 100 ರೂ.ನ 5 ನೋಟುಗಳು. 

3. ಒಂದು ಲಾಯರ್‌ ಲಾ ಅಸೋಸಿಯೇಷನ್‌ ಮೆಂಬರ್‌ಷಿಪ್‌ ಕಾರ್ಡ್‌ 
2002 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖೆ ಸಂಖ್ಯೆ ಸಂಖ್ಯೆ 
1. 177/02 32/02 1. ಒಂದು ಹಳದಿ ಬಣ್ಣದ ಪರ್ಸ್‌ 
2. 50 ರೂ.ಗಳ 5 ನೋಟುಗಳು ಒಟ್ಟು 250/- ರೂ.ಗಳು 
2003 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 

ಕೆ 72/03 39/03 ಒಂದು ಚಿನ್ನದ ಬಟಾಣಿ ಡಿಸ್ಕೆನಿನ ಚೈನ್‌ 12.200 ಗ್ರಾಂ ಇರುತ್ತದೆ. 

೫ 117/03 49/03 1. ಒಂದು ಚಿನ್ನದ ಚೈನು ತೂಕ ಸುಮಾರು 11.22 ಗ್ರಾಂ ಇರುತ್ತದೆ. 
2. ಎರಡು ಜೊತೆ ಕಿವಿಯ ಓಲೆಗಳು ಹಾಗೂ ಒಂದು ಕಿವಿಯ ಚೈನು ತೂಕ 
ಸುಮಾರು 8 ಗ್ರಾಂ ಇರುತ್ತದೆ. 

3. ಒಂದು ಕೈ ಬೆರಳಿನ ಚಿಕ್ಕ ಉಂಗುರ ತೂಕ ಸುಮಾರು 15 ಗ್ರಾಂ. 

3. 203/03 68/03 1. ಬಿ.ಎಂ.ಟಿ.ಸಿ. 2 ಬಸ್‌ ಟಿಕೆಟ್‌ 
2. 100/- ರೂ.ನ ಒಂದು ನೋಟು 

4. 17/03 77/03 ಒಂದು ಕಾರ್‌ ಸ್ಪೀರಿಯೋ ಸುಸ್ದಿತಿಯಲ್ರಿಲ್ಲ 

2005 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 

370/05 63/05 ಕೈನೆಟಿಕ್‌ ಹೊಂಡಾ ನಂ.ಕೆಎ-02/ಯು-8674 

2 372/05 64/05 ಬಜಾಜ್‌ ಚೇತಕ್‌ ನಂ.ಸಿಕೆಎಂ-7936 

2006 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 

1. 26/06 82/06 ಸಿಬಿಜೆಡ್‌ ಮೋಟಾರ್‌ ವಾಹನ ನಂ.ಕೆಎ-04/ಇಎ-6973 

ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 

1. 209/90 01/04 ಒಂದು ಕಾರು ಸೀರಿಯೋ ಸುಸ್ಲಿತಿಯಲ್ಲಿಲ್ಲ 

2. 259/09 62/99 ಒಂದು ಗೋದ್ರೇಜ್‌ ಬೀಗ 




















ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೧೩ 
ಕ್ರಮ ಅಪರಾಧ ಪಿ.ಎಫ್‌. ಮಾಲು 
ಸಂಖ್ಯೆ ಸಂಖ್ಯೆ ಸಂಖ್ಯೆ 
3 17/03 77/03 ಒಂದು ಕಾರ್‌ಸೀರಿಯೋ ಸುಸ್ಲಿತಿಯಲ್ಲಿಲ್ಲ 
4. 182/94 49/04 ಒಂದು ಕಾರ್‌ ಸ್ಟೀರಿಯೋ ಸುಸ್ಲಿತಿಯಲ್ಲಿಲ್ಲ 
2 

6 











209/90 05/90 ಒಂದು ಕಾರ್‌ ಸ್ಟೀರಿಯೋ ಸುಸ್ಲಿತಿಯಲ್ಲಿಲ್ಲ 
134/93 09/94 ಒಂದು ಟೇಪ್‌ ರೆಕಾರ್ಡರ್‌ ಸುಸ್ದಿತಿಯಲ್ರಿಲ್ಲ 























VIl, Addl. Chief 
ಪಿ.ಆರ್‌.640 Metropolitan Magistrate, Bangalore City. 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 
ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:105/07-08 
ಉಪಸ್ಥಿತರು: ಡಾ। ವೈ. ಮಂಜುನಾಥ್‌, 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಫಿರ್ಯಾದುದಾರರು ಪ್ರತಿವಾದಿ 
ಎ.ಸಿ. ಲತಾ, 1) ನಾರಾಯಣ ಬಿನ್‌ ತಿಮ್ಮಯ್ಯ 
ಅಬಕಾರಿ ಉಪ ನಿರೀಕ್ಷಕರು-2 ಸಂ. 993, ಸಾತಗಳ್ಳಿ ಲೇ-ಔಟ್‌, ಮೈಸೂರು. 
(ಜಾರಿ ಮತ್ತು ತನಿಖೆ), ಮೈಸೂರು ಉತ್ತರ ವಲಯ. 2) ಬಿ.ಸಿ. ಸ್ವಾಮಿ ಬಿನ್‌ ಚಿನ್ನಸ್ವಾಮಿಗೌಡ, 
ಸಂ.586, ಬೋಳನಹಳ್ಳಿ, ಬಿಳಿಕೆರೆ ಹೋಬಳಿ, 
ಹುಣಸೂರು ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು ಕ 
ದಿನಾಂಕ : 13-08-07ರಂದು ಸಂಜೆ 5-00 ಗಂಟೆಯ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು-2, (ಜಾರಿ ಮತ್ತು 
ತನಿಖೆ), ಮೈಸೂರು ಉತ್ತರ ವಲಯ ಇವರು ಮೈಸೂರು ತಾಲ್ಲೂಕು, ಸಾತಗಳ್ಳಿ ಲೇಔಟ್‌, ಮನೆ ನಂ. 993 ರಲ್ಲಿ ಅಕ್ರಮವಾಗಿ 
ನಕಲಿ ಮದ್ಯ, ಬ್ಲೆಂಡ್‌ ಮದ್ಯ, ಮದ್ಯಸಾರ ಇತರೆ ಮದ್ಯಗಳನ್ನು ಹೊಂದಿದ್ದ ಅಪರಾಧಕ್ಕಾಗಿ ಮತ್ತು TN-38/Y-2500 ನೋಂದಣಿ 
ಸಂಖ್ಯೆಯ ಸಿಯೆಲ್ಲೋ ಕಾರ್‌ ವಾಹನವನ್ನು ಮದ್ಯ ಸರಬರಾಜು ಮಾಡಲು ಉಪಯೋಗಿಸುತ್ತಿ ದ್ದುದ್ಧಕ್ಕಾಗಿ ವಾಹನ ಮತ್ತು ಅಬಕಾರಿ 
ವಸ್ತುಗಳನ್ನು ವಶಪಡಿಸಿಕೊಂಡು, ಪ್ರ.ಮಾ.ವ ಸಂಖ್ಯೆ 02/07-08ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 13ರ ಪ್ರಕಾರ 
ಅಪರಾಧವಾಗಿದ್ದು » ಕಲಂ 32, 38(A) ಪ್ರಕಾರ ಶಿಕ್ಷಾರ್ಹವಾದ್ದ ರಿಂದ 1 ಮತ್ತು 2ನೇ ಆರೋಪಿಯನ್ನು ದಸ್ತಗಿರಿಮಾಡಿ, 
ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರುವುದಾಗಿ ಮೊಕದ್ದ ಮೆಯನ್ನು ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಪ್ರಕರಣದ ಆರೋಪಿಗಳಾದ ನಾರಾಯಣ ಬಿನ್‌ ತಿಮ್ಮಯ್ಯ ಮತ್ತು ಬಿ.ಸಿ. ಸ್ವಾಮಿ ಬಿನ್‌ ಚಿನ್ನಸ್ವಾಮಿಗೌಡ ಇವರಿಗೆ ಈ 
ಪ್ರಾಧಿಕಾರದಿಂದ ದಿನಾಂಕ:18-09-07ರಂದು ಕಾರಣ ಕೇಳುವ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ಜಾರಿಗೊಳಿಸಲಾಗಿದ್ದು, 
ಸದರಿ ನೋಟೀಸ್‌ ಜಾರಿಯಾಗಿ, ಸ್ವೀಕೃತಿಯು ಈ ಪ್ರಾಧಿಕಾರಕ್ಕೆ ಕ್ರಮವಾಗಿ ದಿನಾಂಕ: 03-10-07 ಮತ್ತು 25-10-07ರಂದು 
ಸ್ವೀಕೃತವಾಗಿರುತ್ತದೆ. ಹಾಗೆಯೇ ವಾಹನದ ಮಾಲೀಕತ್ವದ ವಿವರವನ್ನು ಕೋರಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, 
ಕೊಯಮತ್ತೂರು ಜಿಲ್ಲೆ, ತಮಿಳುನಾಡು ರಾಜ್ಯ ಇವರಿಗೆ ದಿನಾಂಕ : 29-08-07 ರಂದು ಪತ್ರ ವ್ಯವಹಾರ ನಡೆಸಲಾಗಿದ್ದು, ಇದಕ್ಕೆ 
ಯಾವುದೇ ಪ್ರತಿಕ್ರಿಯೆ ಇಲ್ಲದ ಕಾರಣ ದಿನಾಂಕ: 17-10-07 ಮತ್ತು 17-11-07 ರಂದು ಚೆನ್ನೈನ ಟ್ರಾನ್ಸ್‌ಪೋರ್ಟ್‌ ಆಯುಕ್ತರಿಗೆ 
ಪತ್ರ ವ್ಯವಹಾರ ನಡೆಸಿ, ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ “ಬಿ” ವಹಿಯನ್ನು ನೀಡುವಂತೆ ನಿರ್ದೇಶನವನ್ನು 
ನೀಡಲು ಕೋರಿ ಪತ್ರ ಬರೆಯಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಜಫ್ತುಗೊಳಿಸಲಾದ 60.480 ಲೀ. ಮದ್ಯ, 5 ಲೀ. 
ಮದ್ಯಸಾರ, 135 ಲೀ. ಬ್ಲೆಂಡ್‌ ಮದ್ಯ, ಮುಚ್ಚಳಗಳು, ಆಡ್ಡೆಸಿವ್‌ ಲೇಬಲ್‌ಗಳು, ಖಾಲಿ ಸೀಸೆಗಳು ಮತ್ತು ಇತರೆ ವಸ್ತುಗಳನ್ನು 
ದಿನಾಂಕ : 21-11-07 ರಂದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ಹೊರಡಿಸಲಾಗಿರುತ್ತದೆ. ಮೈಸೂರು ಉತ್ತರ 
ತಾಲ್ಲೂಕಿನ ಜಾರಿ ಮತ್ತು ತನಿಖೆಯ ಅಬಕಾರಿ ಉಪ ನಿರೀಕ್ಷಕರು-2 ತಮ್ಮ ಪತ್ರ ದಿನಾಂಕ : 06-12-07ರಲ್ಲಿ ಜಘ್ಹುಗೊಳಿಸಲಾದ 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವರದಿ ಮಾಡಿರುತ್ತಾರೆ. 
ಈ ಪ್ರಕರಣದಲ್ಲಿ ಲಭ್ಯವಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ:13-08-07ರಂದು ಮೈಸೂರು ತಾಲ್ಲೂಕು, 
ಸಾತಗಳ್ಳಿ ಲೇಔಟ್‌, ಮನೆ ನಂ. 993 ರಲ್ಲಿ ಅಕ್ರಮವಾಗಿ ನಕಲಿ ಮದ್ಯ, ಬ್ಲೆಂಡ್‌ ಮದ್ಯ, ಮದ್ಯಸಾರ ಮತ್ತು ಇತರೆ ಮದ್ಯಗಳನ್ನು 
ಹೊಂದಿದ್ದ ಅಪರಾಧಕ್ಕಾಗಿ ಮತ್ತು 7॥/-381/-2500 ನೋಂದಣಿ ಸಂಖ್ಯೆಯ ಸಿಯೆಲ್ಲೋ ಕಾರ್‌ ವಾಹನದಲ್ಲಿ ಅಕ್ರಮವಾಗಿ ನಕಲಿ 


೨೭೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಮದ್ಯ ಮತ್ತು ನಕಲಿ ಮದ್ಯ ತಯಾರಿಕಾ ವಸ್ತುಗಳನ್ನು ಹೊಂದುವುದು / ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ 
ಸಂದರ್ಭದಲ್ಲಿ ಆರೋಪಿ (1) ನಾರಾಯಣ ಮತ್ತು (2) ಬಿ.ಸಿ.ಸ್ವಾಮಿ ಇವರುಗಳನ್ನು ದಸ್ತಗಿರಿ ಮಾಡಲಾಗಿರುತ್ತ ದೆ. ಸದರಿ 
ಆರೋಪಿಗಳು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ, ತಮ್ಮ ನಿಲುವು ಏನೆಂಬುದನ್ನು ತಿಳಿಸಿರುವುದಿಲ್ಲ. ವಾಹನ ಮಾಲೀಕತ್ವದ 
ವಿವರವನ್ನು ಕೋರಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮತ್ತು ಸಾರಿಗೆ ಆಯುಕ್ತರಿಗೆ ಪತ್ರ ವ್ಯವಹಾರ ನಡೆಸಿದ್ದರೂ ಸಹ 
ಇದೂವರೆವಿಗೂ ಅವರಿಂದ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಅಲ್ಲದೇ ವಾಹನ ಬಿಡುಗಡೆಗಾಗಿ ಆರೋಪಿ / ಪ್ರತಿವಾದಿಗಳ 
ಕಡೆಯಿಂದ ಯಾವುದೇ ಪ್ರಯತ್ನ ನಡೆದಿರುವುದಿಲ್ಲ ಹಾಗೂ ಅಬಕಾರಿ ಕಾಯ್ದೆ ಕಲಂ 43ರ ಅಡಿಯಲ್ಲಿ ಪ್ರಸ್ತಾವನೆ ಮತ್ತು 
43(ಬಿ)(1)(2) ಪ್ರತಿವಾದಿಗಳ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಅವರು ಪ್ರಾಧಿಕಾರದ ಮುಂದೆ ಸ್ಪಷ್ಟವಾಗಿ 
ನಿರೂಪಿಸಿರುವುದಿಲ್ಲ. ಜಪ್ತು ಪಡಿಸಲಾದ ಮಾದಕ ದ್ರವ್ಯಗಳಲ್ಲಿ ಆಲ್ಕೋಹಾಲ್‌ ಅಂಶದ ಪ್ರಮಾಣ ಪತ್ತೆಯಾಗಿರುವುದು 
ರಾಸಾಯನಿಕ ತಜ್ಞ್ಯ ರ ವರದಿಯಿಂದ ದೃಢಪಟ್ಟಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು 17 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆಯನ್ನು ನಡೆಸುತ್ತೇನೆಂದಾಗಲೀ ಯಾರೂ ಇಂದಿನವರೆಗೂ ಖುದ್ದಾಗಿ ಆಗಲಿ ಅಥವಾ ತನ್ನ 
ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾ ಪಿಸದೇ ಇರುವುದರಿಂದ ಸದರಿಯವರು ತನ್ನ 
ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು 
ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ / ವಾಹನದ ಮಾಲೀಕರಿಗೆ ಅಥವಾ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು ಅವರುಗಳು 
ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದಂತೆ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ 
ನಿರೂಪಿಸಿರುವುದಿಲ್ಲವಾದುದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆಯೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ 
ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. 
ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/105/07-08, ದಿನಾಂಕ:26ನೇ ಫೆಬ್ರವರಿ, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ 
ಕಲಂ 43(ಎ)(1)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ ಉಪ ನಿರೀಕ್ಷಕರು-2, (ಜಾರಿ ಮತ್ತು ತನಿಖೆ), 
ಮೈಸೂರು ಉತ್ತರ ತಾಲ್ಲೂಕು ಇವರ ಪ್ರಮಾವ ಸಂಖ್ಯೆ : 02/07-08, ದಿನಾಂಕ : 13-08-07ರಂದು ವಶಪಡಿಸಿಕೊಂಡ 7%- 
38//-2500 ನೋಂದಣಿ ಸಂಖ್ಯೆಯ ಸಿಯೆಲ್ಲೋ ಕಾರ್‌ ವಾಹನವನ್ನು (60.480 ಲೀ. ಮದ್ಯ, 5 ಲೀ. ಮದ್ಯಸಾರ, 135 ಲೀ. 
ಬ್ಲ ೦ಡ್‌ ಮದ್ಯ, ಮುಚ್ಚ ಳಗಳು, ಅಡ್ಡೆ ಸಿವ್‌ ಲೇಬಲ್‌ಗಳು, ಖಾಲಿ ಸೀಸೆಗಳು ಮತ್ತು ಇತರೆ ವಸ್ತುಗಳನ್ನು ಈಗಾಗಲೇ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿರುತ್ತ ದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿಯ ಫೆಬ್ರವರಿ ತಿಂಗಳ 26ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಪ್ರಾಧಿಕಾರದ ಮೊಹರಿನೊಂದಿಗೆ 
ಹೊರಡಿಸಲಾಗಿದೆ.) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 

ಪಿ.ಆರ್‌.324 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೈೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್‌ : 177/07-08 
ಉಪಸ್ಥಿತರು: ಡಾ|| ವೈ. ಮಂಜುನಾಥ್‌, 

ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಫಿರ್ಯಾದುದಾರರು ಪ್ರತಿವಾದಿ/ ಆರೋಪಿ 
ಪಿ. ರಮೇಶ್‌, ಅಬಕಾರಿ ಉಪ ನಿರೀಕ್ಷಕರು-2, 1) ಎಂ. ವಿಜಯ ಬಿನ್‌ ಮಹದೇವ 
(ಜಾರಿ ಮತ್ತು ತನಿಖೆ), ಟಿ.ನರಸೀಪುರ. ಬೋರೇಗೌಡ, ಅಂಕನಹಳ್ಳಿ, ಬನ್ನೂರು ಹೋಬಳಿ, ಟಿ.ನರಸೀಪುರ ತಾ: 


2) ನಾಗರಾಜು ಬಿನ್‌ ಮಹದೇವ (6 ತಲೆಬುರುಡೆ, 
ಅಂಕನಹಳ್ಳಿ, ಬನ್ನೂರು ಹೋಬಳಿ, 
ಟಿ.ನರಸೀಪುರ ತಾ: 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೧೫ 





ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ : 22-09-07ರಂದು ಬೆಳಿಗ್ಗೆ 4-15 ಗಂಟೆಯ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು-2, (ಜಾರಿ ಮತ್ತು 
ತನಿಖೆ), ಟಿ.ನರಸೀಪುರ ಇವರು ಟಿ.ನರಸೀಪುರ ತಾಲ್ಲೂಕು, ಬನ್ನೂರು ಹೋಬಳಿ, ಗುಡ್ಡದ ಕೊಪ್ಪಲು ಸರ್ಕಲ್‌ನಿಂದ ಅಂಕನಹಳ್ಳಿ 
ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಅಂಬಾಸಿಡರ್‌ ಕಾರ್‌ ಸಂ: ಓಸA-19/M-2345 ರಲ್ಲಿ ಅಕ್ರಮವಾಗಿ 112.320 ಲೀ. ನಕಲಿ 
ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದ್ದಕ್ಕಾಗಿ ವಾಹನ ಮತ್ತು ನಕಲಿ ಮದ್ಯವನ್ನು ವಶಪಡಿಸಿಕೊಂಡು, ಪ್ರ.ಮಾ.ವ ಸಂಖ್ಯೆ 
05/07-08ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11 ಮತ್ತು 14ರ ಪ್ರಕಾರ ಅಪರಾಧವಾಗಿದ್ದು, ಕಲಂ 32 ಪ್ರಕಾರ 
ಶಿಕ್ಷಾರ್ಹವಾದ್ದ ರಿಂದ 1ನೇ ಆರೋಪಿಯನ್ನು ದಸ್ತಗಿರಿ ಮಾಡಿರುವುದಾಗಿ ಮೊಕದ್ದಮೆಯನ್ನು ದಾಖಲಿಸಿ, ಸಂಬಂಧಪಟ್ಟ 
ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಪ್ರಕರಣದ ಆರೋಪಿಗಳಾದ ಎಂ.ವಿಜಯ್‌, ನಾಗರಾಜು, ಪುಟ್ಟರಾಜು ಇವರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ:14-11-07 
ರಂದು ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ 
ಜಾರಿಗೊಳಿಸಲಾಗಿದ್ದು, ಸ್ವೀಕೃತಿಯು ಈ ಪ್ರಾಧಿಕಾರಕ್ಕೆ ದಿನಾಂಕ : 20-11-07ರಂದು ಸ್ವೀಕೃತವಾಗಿರುತ್ತದೆ. ಹಾಗೆಯೇ ವಾಹನದ 
ಮಾಲೀಕತ್ವದ ವಿವರವನ್ನು ಕೋರಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರಿಗೆ ದಿನಾಂಕ:14- 
11-07, 17-01-08 ಮತ್ತು 15-07-08ರಂದು ಪತ್ರ ವ್ಯವಹಾರ ನಡೆಸಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಜಫ್ತುಗೊಳಿಸಲಾದ 
112.320 ಲೀ. (ನಕಲಿ ಒರಿಜಿನಲ್‌ ಛಾಯ್ಸ್‌ ಎಂದು ಲೇಬಲ್‌ ಇರುವ) ನಕಲಿ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ ರೀತ್ಯಾ 
ದಿ: 28-01-2008ರಂದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ಹೊರಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ನೀಡಿರುವ ಬಿ ವಹಿರನ್ವಯ ನಜೂರ್‌ ಅಹಮದ್‌ ಬಿನ್‌ ಎ.ಎಂ. ಅಹಮದ್‌, ಹಂಜಾ, 
ಬಿ.ಎಂ. ರಸ್ತೆ, ನಾಗಮಂಗಲ ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರಿಗೆ ಈ ಪ್ರಾಧಿಕಾರದಿಂದ ದಿ : 23-09-2008ರಂದು ಕರ್ನಾಟಕ 
ಅಬಕಾರಿ ಕಾಯ್ದೆ ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ಜಾರಿಗೊಳಿಸಲಾಗಿದ್ದು, 
ಅಂಚೆ ಇಲಾಖೆಯವರು ವಿಳಾಸದಲ್ಲಿಲ್ಲವೆಂಬ ಷರಾದೊಂದಿಗೆ ಈ ಪ್ರಾಧಿಕಾರಕ್ಕೆ ಹಿಂದಿರುಗಿಸಿರುತ್ತಾರೆ. 
ಕಡತ ಪರಿಶೀಲಿಸಲಾಯಿತು. ಕೆಳಕಂಡ ದಾಖಲಾತಿಗಳು ಕಂಡುಬಂದಿರುತ್ತವೆ. 
ಶೋಧನಾ ಸಮುಚಿತ ಆಧಾರ 
ಮಹಜರ್‌ ಕ್ರಮ 
ಮಾದರಿ ಮೊಹರಿನ ನಕಲು 
ಪ್ರಥಮ ಮಾಹಿತಿ ವರದಿ. 
ಮಾಲುಪಟ್ಟಿ 
ರಾಸಾಯನಿಕ ತಜ್ಞರ ವರದಿ. 
ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ : 22-09-07ರಂದು ಟಿ.ನರಸೀಪುರ ತಾಲ್ಲೂಕು, ಬನ್ನೂರು 
ಹೋಬಳಿ, ಗುಡ್ಡದ ಕೊಪ್ಪಲು ಸರ್ಕಲ್‌ನಿಂದ ಅಂಕನಹಳ್ಳಿ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಅಂಬಾಸಿಡರ್‌ ಕಾರ್‌ ಸಂ: KA-19/M- 
2345 ರಲ್ಲಿ ಅಕ್ರಮವಾಗಿ 112.320 ಲೀ. ನಕಲಿ ಮದ್ಯವನ್ನು ಯಾವುದೇ ರಹದಾರಿಯಿಲ್ಲದೆ ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು 
ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ಆರೋಪಿ (1) ಎಂ. ವಿಜಯ್‌ ಇವರನ್ನು ದಸ್ತಗಿರಿ ಮಾಡಲಾಗಿರುತ್ತದೆ. ಸದರಿ 
ಆರೋಪಿಯು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ, ತಮ್ಮ ನಿಲುವು ಏನೆಂಬುದನ್ನು ತಿಳಿಸಿರುವುದಿಲ್ಲ. ಅಲ್ಲದೇ ಬಿ ವಹಿರನ್ವಯ 
ವಾಹನ ಮಾಲೀಕರಾದ ನಜೂರ್‌ ಅಹಮದ್‌ ಬಿನ್‌ ಎ.ಎಂ. ಅಹಮದ್‌, ಹಂಜಾ, ಬಿ.ಎಂ. ರಸ್ತೆ, ನಾಗಮಂಗಲ ತಾಲ್ಲೂಕು, 
ಮಂಡ್ಯ ಜಿಲ್ಲೆ ಇವರ ಒಡೆತನದಲ್ಲಿದ್ದು, ವಾಹನ ಬಿಡುಗಡೆಗಾಗಿ ಆರೋಪಿ/ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ 
ನಡೆದಿರುವುದಿಲ್ಲ ಹಾಗೂ ಅಬಕಾರಿ ಕಾಯ್ದೆ ಕಲಂ 43ರ ಅಡಿಯಲ್ಲಿ ಪ್ರಸ್ತಾವನೆ ಮತ್ತು 43(ಬಿ)(1)(2) ಮಾಲೀಕರ ಮೇಲೆ 
ಇರತಕ್ಕಂತಹ ಜವಾಬ್ದಾರಿಯನ್ನು ಅವರು ಪ್ರಾಧಿಕಾರದ ಮುಂದೆ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಜಪ್ತು ಪಡಿಸಲಾದ ಮಾದಕ 
ದ್ರವ್ಯಗಳಲ್ಲಿ ಆಲ್ಕೋಹಾಲ್‌ ಅಂಶದ ಪ್ರಮಾಣ ಪತ್ತೆಯಾಗಿರುವುದು ರಾಸಾಯನಿಕ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತ ದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು 17 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆಯನ್ನು ನಡೆಸುತ್ತೇನೆಂದಾಗಲೀ ಯಾರೂ ಇಂದಿನವರೆಗೂ ಖುದ್ದಾಗಿ ಆಗಲಿ ಅಥವಾ ತನ್ನ 
ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾ ಪಿಸದೇ ಇರುವುದರಿಂದ ಸದರಿಯವರು ತನ್ನ 
ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು 
ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ ಅಥವಾ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು 
ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದಂತೆ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 
ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲವಾದುದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆಯೇ ಇಟ್ಟುಕೊಂಡಲ್ಲಿ ಯಾವುದೇ 
ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


೨೭೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಆದೇಶ ಸಂಖ್ಯೆ: ಡಿಟಿಸಿಆರ್‌/177/07-08, ದಿನಾಂಕ:26ನೇ ಫೆಬ್ರವರಿ, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ 
ಕಲಂ 43(ಎ)(1)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ ಉಪ ನಿರೀಕ್ಷಕರು-2, (ಜಾರಿ ಮತ್ತು ತನಿಖೆ), 
ಟಿ.ನರಸೀಪುರ ಇವರ ಪ್ರಮಾವ ಸಂಖ್ಯೆ : 05/07-08, ದಿನಾಂಕ:22-09-07ರಂದು ವಶಪಡಿಸಿಕೊಂಡ KA-19/M-2345 
ನೋಂದಣಿ ಸಂಖ್ಯೆಯ ಅಂಬಾಸಿಡರ್‌ ವಾಹನವನ್ನು (112.320 ಲೀ. ನಕಲಿ ಮದ್ಯವನ್ನು ಈಗಾಗಲೇ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗಿರುತ್ತ. ದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿಯ ಫೆಬ್ರವರಿ ತಿಂಗಳ 26ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಪ್ರಾಧಿಕಾರದ ಮೊಹರಿನೊಂದಿಗೆ 
ಹೊರಡಿಸಲಾಗಿದೆ.) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 

ಪಿ.ಆರ್‌.325 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್‌ : 143/07-08 
ಉಪಸ್ಥಿತರು: ಡಾ।। ವೈ. ಮಂಜುನಾಥ್‌ 
ಡೆಪ್ರ್ಯಟಿ ಕಮಿಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಫಿರ್ಯಾದುದಾರರು ಪ್ರತಿವಾದಿ 
ಎಂ.ಎನ್‌.ಸುಸನ್ನ ಆರೋಪಿ ಪರಾರಿಯಾಗಿರುತ್ತಾನೆ 
ಅಬಕಾರಿ ನಿರೀಕ್ಷಕರು, ನಂಜನಗೂಡು ವಲಯ. 
ಪ್ರಕರಣದ ಮುಖ್ಯಾಂಶಗಳು ನ 

ದಿನಾಂಕ : 01-09-07ರಂದು ರಾತ್ರಿ 7-30 ಗಂಟೆಯ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ನಂಜನಗೂಡು ವಲಯ 
ಇವರು ನಂಜನಗೂಡು ತಾಲ್ಲೂ ಕು, ನಂಜನಗೂಡು- ಟಿ.ನರಸೀಪುರ ಮುಖ್ಯ ರಸ್ತೆ ಯಲ್ಲಿ ಬರುವ ಆಲಂಬೂರು ಗ್ರಾಮದ ಬಸ್‌ 
ನಿಲ್ದಾಣದ ಬಳಿ ಹಿರೋಪುಕ್‌ ಮೊಪೆಡ್‌ ಸಂ: ಓಓ-09/.-2748 ರಲ್ಲಿ ಅಕ್ರಮವಾಗಿ 8.640 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದ ಆಪಾದನೆಗಾಗಿ ವಾಹನ ಮತ್ತು ಮದ್ಯವನ್ನು ವಶಪಡಿಸಿಕೊಂಡು, ಪ್ರ.ಮಾ.ವ ಸಂಖ್ಯೆ 02/07-08 ರಲ್ಲಿ ಕರ್ನಾಟಕ 
ಅಬಕಾರಿ ಕಾಯಿದೆ 1965ರ ಕಲಂ 11 ರ ಪ್ರಕಾರ ಅಪರಾಧವಾಗಿದ್ದು ಕಲಂ 32 ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಮೊಕದ್ದಮೆಯನ್ನು 
ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಾಹನದ ಮಾಲೀಕತ್ವದ ವಿವರವನ್ನು ಕೋರಿ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮೈಸೂರು ಜಿಲ್ಲೆ ಸ ಮೈಸೂರು ಇವರಿಗೆ 
ದಿನಾಂಕ : 14-11-07 ಮತ್ತು 17-01-08 ರಂದು ಪತ್ರ ವ್ಯವಹಾರ ನಡೆಸಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಜಫ್ತುಗೊಳಿಸಲಾದ 
8.640 ಲೀ. ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ ರೀತ್ಯಾ ದಿ: 14-11-07 ರಂದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಲಾಗಿರುತ್ತದೆ. ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರು ಸದರಿ ವಾಹನದ ಬಿ.ವಹಿಯ ಪ್ರತಿಯನ್ನು ಸಂಬಂಧಪಟ್ಟ 
ಸಾರಿಗೆ ಪ್ರಾಧಿಕಾರದಿಂದ ಪಡೆದು ತಮ್ಮ ಪತ್ರ ದಿನಾಂಕ 19-11-2008 ರಲ್ಲಿ ಸಲ್ಲಿಸಿರುತ್ತಾರೆ. ಬಿ ವಹಿಯಲ್ಲಿ ನಮೂದಿಸಿರುವಂತೆ 
ಡಾ. ಎ. ಸದಾನಂದ ಶೆಟ್ಟಿ ಬಿನ್‌ ಟಿ. ಗೋವಿಂದ ಶೆಟ್ಟಿ, ನಂ.79/1, 2ನೇ ಮೈನ್‌, ಜಯಲಕ್ಷ್ಮಿ ಪುರಂ, ಮೈಸೂರು ಇವರ ವಾಹನ 
ಮಾಲೀಕರರಾಗಿರುತ್ತಾರೆ. ಸದರಿ ಮಾಲೀಕರಿಗೆ ವಾಹನವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕರ್ನಾಟಕ 
ಅಬಕಾರಿ ಕಾಯ್ದೆ 1965 ರ 43(ಬಿ) ರ ಅಡಿಯಲ್ಲಿ ಕಾರಣ ಕೇಳಿ ನೊಟೀಸನ್ನು ನೋಂದಣಿ ಅಂಚೆ ಮೂಲಕ ಜಾರಿಗೊಳಿಸಲಾಗಿದ್ದು, 
ವಿಳಾಸದಲ್ಲಿ ಇಲ್ಲವೆಂಬ ಷರಾದೊಂದಿಗೆ ಅಂಚೆ ಇಲಾಖೆಯವರು ಪ್ರಾಧಿಕಾರಕ್ಕೆ ಹಿಂದಿರುಗಿಸಿರುತ್ತಾರೆ. 
ಕಡತ ಪರಿಶೀಲಿಸಲಾಯಿತು. ಕೆಳಕಂಡ ದಾಖಲಾತಿಗಳು ಕಂಡುಬಂದಿರುತ್ತವೆ. 
ಪ್ರಥಮ ಮಾಹಿತಿ ವರದಿ. 
ಮಹಜರ್‌ ಕ್ರಮ. 
ಜಡ್ತಿ ಪತ್ರ. 

457 - ಮಾಲು ಪಟ್ಟಿ. 
ರಾಸಾಯನಿಕ ತಜ್ಞರ ವರದಿ. 
ಮಹಜರ್‌ ಕ್ರಮ. 


ಬ 


೫H YN 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಶಕಗ 





ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ : 01-09-07ರಂದು, ನಂಜನಗೂಡು- ಟಿ.ನರಸೀಪುರ 
ಮುಖ್ಯ ರಸ್ತೆಯಲ್ಲಿ ಬರುವ ಆಲಂಬೂರು ಗ್ರಾಮದ ಬಸ್‌ ನಿಲ್ದಾಣದ ಬಳಿ ಹಿರೋಪುಕ್‌ ಮೊಪೆಡ್‌ ಸಂ: ಓ%-09/ L-2748 ರಲ್ಲಿ 
ಅಕ್ರಮವಾಗಿ 8.640 ಲೀ. ಮದ್ಯವನ್ನು ಯಾವುದೇ ರಹದಾರಿಯಿಲ್ಲದೆ ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. 
ಈ ಸಂದರ್ಭದಲ್ಲಿ ಆರೋಪಿಯು ಪರಾರಿಯಾಗಿದ್ದು ಸದರಿ ಆರೋಪಿಯಾಗಲೀ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ, ತಮ್ಮ 
ನಿಲುವು ಏನೆಂಬುದನ್ನು ತಿಳಿಸಿರುವುದಿಲ್ಲ. ಅಲ್ಲದೇ ಬಿ ವಹಿರನ್ವಯ ವಾಹನ ಮಾಲೀಕರಾದ ಡಾ. ಎ. ಸದಾನಂದ ಶೆಟ್ಟಿ ಬಿನ್‌ ಟಿ. 
ಗೋವಿಂದ ಶೆಟ್ಟಿ, ನಂ.79/1, 2ನೇ ಮೈನ್‌, ಜಯಲಕ್ಷ್ಮಿಪುರಂ, ಮೈಸೂರು ಇವರ ಒಡೆತನದಲ್ಲಿದ್ದು, ವಾಹನ ಬಿಡುಗಡೆಗಾಗಿ 
ಆರೋಪಿ / ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆದಿರುವುದಿಲ್ಲ ಹಾಗೂ ಅಬಕಾರಿ ಕಾಯ್ದೆ ಕಲಂ 43ರ ಅಡಿಯಲ್ಲಿ 
ಪ್ರಸ್ತಾವನೆ ಮತ್ತು 43 (ಬಿ) (1) (2) ಮಾಲೀಕರ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಅವರು ಪ್ರಾಧಿಕಾರದ ಮುಂದೆ 
ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಜಪ್ಪು ಪಡಿಸಲಾದ ಮಾದಕ ದ್ರವ್ಯಗಳಲ್ಲಿ ಆಲ್ಕೋಹಾಲ್‌ ಅಂಶದ ಪ್ರಮಾಣ ಪತ್ತೆಯಾಗಿರುವುದು 
ರಾಸಾಯನಿಕ ತಜ್ಞ್ಯ ರ ವರದಿಯಿಂದ ದೃಢಪಟ್ಟಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು 16 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆಯನ್ನು ನಡೆಸುತ್ತೇನೆಂದಾಗಲೀ ಯಾರೂ ಇಂದಿನವರೆಗೂ ಖುದ್ದಾಗಿ ಆಗಲಿ ಅಥವಾ ತನ್ನ 
ವಕೀಲರ ಮೂಲಕವಾಗಲೀ ತನ್ನ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾ ಪಿಸದೇ ಇರುವುದರಿಂದ ಸದರಿಯವರು ತನ್ನ 
ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು 
ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ ಅಥವಾ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು 
ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದಂತೆ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 
ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲವಾದುದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆಯೇ ಇಟ್ಟುಕೊಂಡಲ್ಲಿ ಯಾವುದೇ 
ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌ /143/07-08, ದಿನಾಂಕ:26ನೇ ಫೆಬ್ರವರಿ, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ 
ಕಲಂ 43(ಎ)(1)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ ನಿರೀಕ್ಷಕರು, ನಂಜನಗೂಡು ವಲಯ ಇವರ 
ಪ್ರಮಾವ ಸಂಖ್ಯೆ:02/07-08, ದಿನಾಂಕ:01-09-07ರಂದು ವಶಪಡಿಸಿಕೊಂಡ ಹಿರೋಪುಕ್‌ ಮೊಪೆಡ್‌ ಸಂ: KA-09/ L-2748 
ವಾಹನವನ್ನು (8.640 ಲೀ. ನಕಲಿ ಮದ್ಯವನ್ನು ಈಗಾಗಲೇ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿರುತ್ತದೆ) ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿಯ ಫೆಬ್ರವರಿ ತಿಂಗಳ 26ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಲಾಗಿದೆ.) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 

ಪಿ.ಆರ್‌.326 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್‌ : 117/07-08 
ಉಪಸ್ಥಿತರು: ಡಾ।। ವೈ. ಮಂಜುನಾಥ್‌ 
ಡೆಪು ಕಜೆ ಕಮಿಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಫಿರ್ಯಾದುದಾರರು ಪೃತಿವಾದಿ/ ಆರೋಪಿ 
ಪಿ. ಪ್ರೇಮಾ, 1) ರವಿ ಬಿನ್‌ ಲೇ ಶಿವಣ್ಣ 
ಅಬಕಾರಿ ಉಪ ನಿರೀಕ್ಷಕರು-2, ಹಿರಿಕಾಟಿ ಗ್ರಾಮ, ಗುಂಡ್ಲುಪೇಟೆ ತಾ: 
(ಜಾರಿ ಮತ್ತು ತನಿಖೆ), ನಂಜನಗೂಡು ವಲಯ. 2 ಚಂದ್ರು ಬಿನ್‌ ಮರಿಸ್ವಾಮಿ 


ಬಾಳ್ಕಾರು ಗ್ರಾಮ, ನಂ.ಗೂಡು ತಾ: 


೨೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ : 25-08-07ರಂದು ಸಂಜೆ 6-30 ಗಂಟೆಯ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು-2, (ಜಾರಿ ಮತ್ತು 
ತನಿಖೆ), ನಂಜನಗೂಡು ವಲಯ ಇವರು ನಂಜನಗೂಡು ತಾಲ್ಲೂಕು, ನಂಜನಗೂಡು-ಗುಂಡ್ಲು ಪೇಟೆಗೆ ಮುಖ್ಯ ರಸ್ತೆ , ಸುರುಚಿ 
ಉಪ್ಪಿನಕಾಯಿ ಫ್ಯಾಕ್ಟರಿ ಮುಂಭಾಗದಲ್ಲಿ ಅಕ್ರಮವಾಗಿ 17.280 ಲೀ. ಮದ್ಯವನ್ನು ಓ೬-11/5-9184 ನೋಂದಣಿ ಸಂಖ್ಯೆಯ 
ಆಟೋ ರಿಕ್ಷಾ ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿ ದ್ದ ಅಪರಾಧಕ್ಕಾರಿ ವಾಹನ ಮತ್ತು ಮದ್ಯವನ್ನು ಜಫ್ಪುಗೊಳಿಸಿ, 
ಪ್ರ.ಮಾ.ವ ಸಂಖ್ಯೆ 03/07-08ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 13ರ ಪ್ರಕಾರ ಅಪರಾಧವಾಗಿದ್ದು, ಕಲಂ 32, 
38(Aಿ) ಪ್ರಕಾರ ಶಿಕ್ಷಾರ್ಹವಾದ್ದ ರಿಂದ ಪ್ರಕರಣ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಈ ಪ್ರಕರಣದ ಆರೋಪಿಗಳಾದ ರವಿ ಮತ್ತು ಚಂದ್ರು ಇವರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ:18-9-07 ರಂದು ಕಲಂ 
43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ಜಾರಿಗೊಳಿಸಲಾಗಿದ್ದು, ಸದರಿ ನೋಟೀಸ್‌ 
ಜಾರಿಯಾಗಿ, ಸ್ವೀಕೃತಿಯು ಈ ಪ್ರಾಧಿಕಾರಕ್ಕೆ ದಿನಾಂಕ:22-09-07 ಮತ್ತು 25-09-07ರಂದು ಸ್ವೀಕೃತವಾಗಿರುತ್ತದೆ. ಹಾಗೆಯೇ 
ವಾಹನದ ಮಾಲೀಕತ್ವದ ವಿವರವನ್ನು ಕೋರಿ, ಪ್ರಾದೇಶಿಕ ಸಾರಿಗೆ ಆಯುಕ್ತರು, ತ್ರಿವೆಂಡ್ರಮ್‌ ಜಿಲ್ಲೆ, ಕೇರಳಾ ರಾಜ್ಯ ಇವರಿಗೆ 
ದಿನಾಂಕ:18-09-07 ರಂದು ಪತ್ರ ವ್ಯವಹಾರ ನಡೆಸಲಾಗಿರುತ್ತದೆ. ನಂಜನಗೂಡು ತಾಲ್ಲೂಕಿನ ಜಾರಿ ಮತ್ತು ತನಿಖೆಯ ಅಬಕಾರಿ 
ಉಪ ನಿರೀಕ್ಷಕರು-2 ತಮ್ಮ ಪತ್ರ ದಿನಾಂಕ:15-11-07 ರಲ್ಲಿ ಜಫ್ತುಗೊಳಿಸಲಾದ ವಾಹನ ಮತ್ತು ಮದ್ಯವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. ಅಂತೆಯೇ ಈ ಪ್ರಕರಣದಲ್ಲಿ ಜಫ್ತುಗೊಳಿಸಲಾದ 17.280 ಲೀ. ಮದ್ಯವನ್ನು 
(ಮಾದರಿ ಹೊರತುಪಡಿಸಿ) ದಿನಾಂಕ :19-11-07 ರಂದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ಹೊರಡಿಸಲಾಗಿದೆ. 

ಕೋಜಿಕ್ಕೋಡ್‌ ಜಿಲ್ಲೆಯ ಸಾರಿಗೆ ಪ್ರಾಧಿಕಾರವು ವಾಹನದ ಮಾಲಿಕತ್ವವುಳ್ಳ ಬಿ ವಹಿಯ ಪ್ರತಿಯನ್ನು ಈ ಪ್ರಾಧಿಕಾರಕ್ಕೆ 
ಕಳುಹಿಸಿರುತ್ತಾರೆ. ಅದರಂತೆ ವಾಹನ ಮಾಲೀಕರಾದ ಜಿನೇಶ್‌ ಬಿನ್‌ ಸದೀಶನ್‌ ಇವರಿಗೆ ವಾಹನ ಮತ್ತು ಮದ್ಯವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಈ ಪ್ರಾಧಿಕಾರದಿಂದ ದಿನಾಂಕ:07-02-08ರಂದು ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 
43(ಬಿ)ರಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ನೀಡಲಾಗಿದ್ದು, ಸದರಿ ನೋಟಿಸ್‌ ಜಾರಿಯಾಗಿ, ಸ್ವೀಕೃತಿಯು ದಿನಾಂಕ:15-02-08 
ರಂದು ಅಂಚೆ ಇಲಾಖೆಯವರು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ನೋಟೀಸಿಗೆ ಪ್ರತಿಕ್ರಿಯಿಸಿ, ಯಾವುದೇ ಅಪರಾಧದಲ್ಲಿ 
ತೊಡಗಿರುವುದಿಲ್ಲ ವೆಂದು ಆರೋಪವನ್ನು ಅಲ್ಲ. ಗೆಳೆದು, ಮುಂದಿನ ನಡವಳಿಯನ್ನು ಕೈಬಿಡಬೇಕೆಂದು ತಿಳಿಸಿರುತ್ತಾ ರೆ. ಪ್ರಕರಣದಲ್ಲಿ 
ಲಭ್ಯವಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ: 25-08-07 ರಂದು ನಂಜನಗೂಡು ತಾಲ್ಲೂಕು, ನಂಜನಗೂಡು- 
ಗುಂಡ್ಲುಪೇಟೆ ಮುಖ್ಯ ರಸ್ತೆ, ಸುರುಚಿ ಉಪ್ಪಿನಕಾಯಿ ಫ್ಯಾಕ್ಟರಿ ಮುಂಭಾಗದಲ್ಲಿ ಅಕ್ರಮವಾಗಿ 17.280 ಲೀ. ಮದ್ಯವನ್ನು 
KL-11/£-9184 ನೋಂದಣಿ ಸಂಖ್ಯೆಯ ಆಟೋ ರಿಕ್ಷಾ ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದದು ಕಂಡುಬಂದಿರುತ್ತದೆ. ಈ 
ಸಂದರ್ಭದಲ್ಲಿ ಆರೋಪಿ (1) ರವಿ ಮತ್ತು (2) ಚಂದ್ರು ಇವರುಗಳನ್ನು ದಸ್ತಗಿರಿ ಮಾಡಲಾಗಿರುತ್ತದೆ. ಸದರಿ ಆರೋಪಿಗಳು ಈ 
ಪ್ರಾಧಿಕಾರದ ಮುಂದೆ ಹಾಜರಾಗಿ, ತಮ್ಮ ನಿಲುವು ಏನೆಂಬುದನ್ನು ತಿಳಿಸಿರುವುದಿಲ್ಲ. ಅಲ್ಲದೇ ಬಿ ವಹಿರನ್ವಯ ವಾಹನ 
ಮಾಲೀಕರಾದ ಜಿನೇಶ್‌ ಬಿನ್‌ ಸದೀಶನ್‌, ಕೋಜಿಕ್ಕೋಡ್‌ ಜಿಲ್ಲೆ, ಕೇರಳಾ ರಾಜ್ಯ ಇವರ ಒಡೆತನದಲ್ಲಿದ್ದು, ವಾಹನ ಬಿಡುಗಡೆಗಾಗಿ 
ಆರೋಪಿ/ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆದಿರುವುದಿಲ್ಲ ಹಾಗೂ ಅಬಕಾರಿ ಕಾಯ್ದೆ ಕಲಂ 43ರ ಅಡಿಯಲ್ಲಿ 
ಪ್ರಸ್ತಾವನೆ ಮತ್ತು 43(ಬಿ)(1)(2) ಮಾಲೀಕರ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಅವರು ಪ್ರಾಧಿಕಾರದ ಮುಂದೆ ಸ್ಪಷ್ಟವಾಗಿ 
ನಿರೂಪಿಸಿರುವುದಿಲ್ಲ. ಹಾಗೂ ಜಪ್ತು ಪಡಿಸಲಾದ ಮಾದಕ ದ್ರವ್ಯಗಳಲ್ಲಿ ಆಲ್ಕೋಹಾಲ್‌ ಅಂಶದ ಪ್ರಮಾಣ ಪತ್ತೆಯಾಗಿರುವುದು 
ರಾಸಾಯನಿಕ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತ ದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು 17 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆಯನ್ನು ನಡೆಸುತ್ತೇನೆಂದಾಗಲೀ ಯಾರೂ ಇಂದಿನವರೆಗೂ ಖುದ್ದಾಗಿ ಆಗಲಿ ಅಥವಾ ತನ್ನ 
ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾ ಪಿಸದೇ ಇರುವುದರಿಂದ ಸದರಿಯವರು ತನ್ನ 
ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು 
ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ ಅಥವಾ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು 
ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದಂತೆ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 
ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲವಾದುದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆಯೇ ಇಟ್ಟುಕೊಂಡಲ್ಲಿ ಯಾವುದೇ 
ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/117/07-08, ದಿನಾಂಕ:26ನೇ ಫೆಬ್ರವರಿ, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ 

ಕಲಂ 43(ಎ)(2)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ ಉಪ ನಿರೀಕ್ಷಕರು-2, (ಜಾರಿ ಮತ್ತು ತನಿಖೆ), 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೧೯ 





ನಂಜನಗೂಡು ತಾಲ್ಲೂಕು ಇವರ ಪ್ರಮಾವ ಸಂಖ್ಯೆ : 03/07-08, ದಿನಾಂಕ : 25-08-07ರಂದು ವಶಪಡಿಸಿಕೊಂಡ KL-11/E- 
9184 ನೋಂದಣಿ ಸಂಖ್ಯೆಯ ಆಟೋ ರಿಕ್ಷಾ ವಾಹನವನ್ನು (17.280 ಲೀ. ಮದ್ಯವನ್ನು ಈಗಾಗಲೇ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗಿರುತ್ತ. ದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿಯ ಫೆಬ್ರವರಿ ತಿಂಗಳ 26ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಪ್ರಾಧಿಕಾರದ ಮೊಹರಿನೊಂದಿಗೆ 
ಹೊರಡಿಸಲಾಗಿದೆ.) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 

ಪಿ.ಆರ್‌.327 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೈೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ : ಡಿಟಿಸಿಆರ್‌ : 106/07-08 
ಉಪಸ್ಥಿತರು: ಡಾ।। ವೈ. ಮಂಜುನಾಥ್‌ 

ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಫಿರ್ಯಾದುದಾರರು ಪ್ರತಿವಾದಿ/ ಆರೋಪಿ 
ಪಿ. ರಮೇಶ್‌, 1) ರಾಘವ ಬಿನ್‌ ರಂಗಸ್ವಾಮಿ, 
ಅಬಕಾರಿ ಉಪ ನಿರೀಕ್ಷಕರು-2, (ಜಾರಿ ಮತ್ತು ತನಿಖೆ), ಸಂ. 393, ಅತ್ತಹಳ್ಳಿ ಗ್ರಾಮ, ಬನ್ನೂರು ಹೋಬಳಿ, 
ಟಿ.ನರಸೀಪುರ. ಟಿ.ನರಸೀಪುರ ತಾ: 


2) ರಂಗಸ್ವಾಮಿ ಬಿನ್‌ ಹೊನ್ನಗಿರಿಗೌಡ, 

ಅತ್ತ ಹಳ್ಳಿ, ಬನ್ನೂರು ಹೋಬಳಿ, ಟಿ.ನರಸೀಪುರ ತಾ: 

3) ಗಿರೀಶ್‌ ಬಿನ್‌ ಸಿದ್ದೇಗೌಡ, 

ಅತ್ತ ಹಳ್ಳಿ, ಬನ್ನೂರು ಹೋಬಳಿ, ಟಿ.ನರಸೀಪುರ ತಾ: 

4) ರಾಜು ಬಿನ್‌ ಚಿಕ್ಕೇಗೌಡ, 

ಅತ್ತಹಳ್ಳಿ, ಬನ್ನೂರು ಹೋಬಳಿ, ಟಿ.ನರಸೀಪುರ ತಾ: 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ : 14-08-07ರಂದು ಬೆಳಿಗ್ಗೆ 7-00 ಗಂಟೆಯ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು-2, (ಜಾರಿ ಮತ್ತು 
ತನಿಖೆ), ಟಿ.ನರಸೀಪುರ ಇವರು ಟಿ.ನರಸೀಪುರ ತಾಲ್ಲೂಕು, ಬನ್ನೂರು ಹೋಬಳಿ, ಅತ್ತ ಲ್ಳಿಗ್ದಾ ಎಮ ಮನೆ ನಂ. 393 ಮತ್ತು 393/1 
ರಲ್ಲಿ ಅಕ್ರಮವಾಗಿ 45 ಲೀ. ನಕಲಿ ಮದ್ಯ, 180 ಮಿ. ಯ 150 ಖಾಲಿ ಸೀಸೆಗಳು, 10 ರೋಲ್‌ ಭದ್ರತಾ ಚೀಟಿಗಳು, 1200 
ಒರಿಜಿನಲ್‌ ಛಾಯ್ಸ್‌ ಬಾಟಲಿ ಮುಚ್ಚಳಗಳು, ಒರಿಜಿನಲ್‌ ಛಾಯ್ಸ್‌ ಲೆಬಲ್‌ಗಳು, 10 ಲೀ. (ಬ್ಲೆಂಡ್‌) ಶೋಧಿಕೃತ ಮದ್ಯ ಮತ್ತು 
ಇವುಗಳ ಸಾಗಾಣಿಕೆಗಾಗಿ ಓಓ-04/(-8144 ನೋಂದಣಿ ಸಂಖ್ಯೆಯ ಬಜಾಜ್‌ ಸ್ಕೂಟರ್‌ ವಾಹನವನ್ನು ಉಪಯೋಗಿಸುತ್ತಿದ್ದ 
ಅಪರಾಧಕ್ಕಾಗಿ ವಾಹನ, ನಕಲಿ ಮದ್ಯ ಮತ್ತು ನಕಲಿ ಮದ್ಯ ತಯಾರಿಕೆಗೆ ಅಗತ್ಯವಾದ ವಸ್ತುಗಳನ್ನು ವಶಪಡಿಸಿಕೊಂಡು, ಪ್ರ.ಮಾ.ವ 
ಸಂ: 02/07-08 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 14ರ ಪ್ರಕಾರ ಅಪರಾಧವಾಗಿದ್ದು, ಕಲಂ 32ರ ಪ್ರಕಾರ 
ಶಿಕ್ಷಾರ್ಹವಾದ್ದರಿಂದ ಮೊಕದ್ದಮೆಯನ್ನು ದಾಖಲಿಸಿ, ಒಂದನೇ ಅರೋಪಿಯನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯದ ಮುಂದೆ 
ಹಾಜರುಪಡಿಸಿರುವುದಾಗಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಪ್ರಕರಣದ ಆರೋಪಿಗಳಾದ ಆರ್‌.ರಾಘವ, ರಂಗಸ್ವಾಮಿ, ಗಿರೀಶ್‌, ಪುಟ್ಟರಾಜು ಇವರಿಗೆ ಈ ಪ್ರಾಧಿಕಾರದಿಂದ 

ದಿ:18-09-07 ರಂದು ವಾಹನ ಮತ್ತು ಮಾದಕ ದ್ರವ್ಯಗಳನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕರ್ನಾಟಕ 
ಅಬಕಾರಿ ಕಾಯಿದೆ ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ಜಾರಿಗೊಳಿಸಲಾಗಿದ್ದು, 
ಅಂಚೆ ಇಲಾಖೆಯವರು ವಿಳಾಸದಲ್ಲಿ ಇಲ್ಲವೆಂಬ ಷರಾದೊಂದಿಗೆ ಸದರಿ ನೋಟೀಸ್‌ಗಳನ್ನು ಈ ಪ್ರಾಧಿಕಾರಕ್ಕೆ ಹಿಂತಿರುಗಿಸಿರುತ್ತಾರೆ. 
ತಿ.ನರಸೀಪುರ (ಜಾ ಮತ್ತು ತ) ಅಬಕಾರಿ ಉಪ ನಿರೀಕ್ಷಕರು ಸದರಿ ವಾಹನದ ಬಿ ವಹಿಯ ಪ್ರತಿಯನ್ನು ಸಂಬಂಧಪಟ್ಟ ಸಾರಿಗೆ 
ಪ್ರಾಧಿಕಾರದಿಂದ ಪಡೆದು ಸಲ್ಲಿಸಿರುತ್ತಾರೆ. ಬಿ ವಹಿಯನ್ವಯ ಎಸ್‌.ಸಂತೋಷ್‌ ಬಿನ್‌ ನಾಯರ್‌, ಜಿ.ಎಸ್‌.ನಂ.119, 5ನೇ ಮೈನ್‌, 
ಮತ್ತಿ; ಕೆರೆ ಬಡಾವಣೆ, ಬೆಂಗಳೂರು ಇವರ ಒಡೆತನದಲ್ಲಿದ್ದು, ವಾಹನ ಮತ್ತು ಮದ್ಯವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಾರದೆಂದು ಈ ಪ್ರಾಧಿಕಾರದಿಂದ ದಿ:29-01-08ರಂದು ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳಿ ನೊಟೀಸನ್ನು 


೨೭೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ನೋಂದಣಿ ಅಂಚೆಯ ಮೂಲಕ ಜಾರಿಗೊಳಿಸಲಾಗಿದ್ದು ಸದರಿ ನೊಟೀಸ್‌ ಸಹ ವಿಳಾಸದಲ್ಲಿ ಇಲ್ಲವೆಂಬ ಷರಾದೊಂದಿಗೆ ಅಂಚೆ 
ಇಲಾಖೆಯವರು ಈ ಪ್ರಾಧಿಕಾರಕ್ಕೆ ಹಿಂತಿರುಗಿಸಿರುತ್ತಾರೆ. 

ಕಡತ ಪರಿಶೀಲಿಸಲಾಯಿತು. ಕೆಳಕಂಡ ದಾಖಲಾತಿಗಳು ಕಂಡುಬಂದಿರುತ್ತವೆ. 

ಮಹಜರ್‌ ಕ್ರಮ 

ಜಡ್ತಿ ಪತ್ರ 

ಮಾದರಿ ಮೊಹರಿನ ನಕಲು 

ಪ್ರಥಮ ಮಾಹಿತಿ ವರದಿ. 

ಮಾಲು ಪಟ್ಟಿ 

ರಾಸಾಯನಿಕ ತಜ್ಞರ ವರದಿ. 

ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ:14-08-07ರಂದು ಟಿ.ನರಸೀಪುರ ತಾಲ್ಲೂಕು, ಬನ್ನೂರು 
ಹೋಬಳಿ, ಅತ್ತಳ್ಳಿ ಗ್ರಾಮ ಮನೆ ನಂ. 393 ಮತ್ತು 393/1 ರಲ್ಲಿ ಅಕ್ರಮವಾಗಿ 45 ಲೀ. ನಕಲಿ ಮದ್ಯ, 180 ಮಿ. ಯ 150 
ಖಾಲಿ ಸೀಸೆಗಳು, 10 ರೋಲ್‌ ಭದ್ರತಾ ಚೀಟಿಗಳು, 1200 ಒರಿಜಿನಲ್‌ ಛಾಯ್ಸ್‌ ಬಾಟಲಿ ಮುಚ್ಚಳಗಳು, 1600 ಒರಿಜಿನಲ್‌ 
ಛಾಯ್ಸ್‌ ಲೆಬಲ್‌ಗಳು, 10 ಲೀ. ಬ್ಲೆಂಡ್‌ ಮದ್ಯ ಇವುಗಳ ಸಾಗಾಣಿಕೆಗಾಗಿ KA-೦4/K-8144 ನೋಂದಣಿ ಸಂಖ್ಯೆಯ ಬಜಾಜ್‌ 
ಸ್ಕೂಟರ್‌ ವಾಹನವನ್ನು ಸಾಗಾಣಿಕೆಯಲ್ಲಿ ಉಪಯೋಗಿಸಿರುವುದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ಆರೋಪಿ 1) 
ಆರ್‌.ರಾಘವ ಬಿನ್‌ ರಂಗಸ್ವಾಮಿ ಇವರನ್ನು ದಸ್ತಗಿರಿ ಮಾಡಲಾಗಿರುತ್ತ ದೆ. ಸದರಿ ಆರೋಪಿಯಾಗಲೀ ಈ ಪ್ರಾಧಿಕಾರದ ಮುಂದೆ 
ಹಾಜರಾಗಿ, ತಮ್ಮ ನಿಲುವು ಏನೆಂಬುದನ್ನು ಇದುವರೆವಿಗೂ ತಿಳಿಸಿರುವುದಿಲ್ಲ. ಅಲ್ಲದೇ “ಬಿ” ವಹಿರನ್ವಯ ವಾಹನ ಮಾಲೀಕರಾದ 
ಎಸ್‌. ಸಂತೋಷ್‌ ಬಿನ್‌ ನಾಯರ್‌, ಜಿ.ಎಸ್‌.ನಂ.119, 5ನೇ ಮೈನ್‌, ಮತ್ತಿಕೆರೆ ಬಡಾವಣೆ, ಬೆಂಗಳೂರು ಇವರ ಒಡೆತನದಲ್ಲಿದ್ದು 
ವಾಹನ ಬಿಡುಗಡೆಗಾಗಿ ಆರೋಪಿ/ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆದಿರುವುದಿಲ್ಲ ಹಾಗೂ ಅಬಕಾರಿ ಕಾಯ್ದೆ 
ಕಲಂ 43ರ ಅಡಿಯಲ್ಲಿ ಪ್ರಸ್ತಾವನೆ ಮತ್ತು 43 (ಬಿ) (1) (2) ಮಾಲೀಕರ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಅವರು 
ಪ್ರಾಧಿಕಾರದ ಮುಂದೆ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಜಪ್ತು ಪಡಿಸಲಾದ ಮಾದಕ ದ್ರವ್ಯಗಳಲ್ಲಿ ಆಲ್ಕೋಹಾಲ್‌ ಅಂಶದ 
ಪ್ರಮಾಣ ಪತ್ತೆಯಾಗಿರುವುದು ರಾಸಾಯನಿಕ ತಜ್ಞ್ಯ ರ ವರದಿಯಿಂದ ದೃಢಪಟ್ಟಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು 18 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆಯನ್ನು ನಡೆಸುತ್ತೇನೆಂದಾಗಲೀ ಯಾರೂ ಇಂದಿನವರೆಗೂ ಖುದ್ದಾಗಿ ಆಗಲಿ ಅಥವಾ ತನ್ನ 
ವಕೀಲರ ಮೂಲಕವಾಗಲೀ ತನ್ನ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾ ಪಿಸದೇ ಇರುವುದರಿಂದ ಸದರಿಯವರು ತನ್ನ 
ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು 
ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ ಅಥವಾ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು 
ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದಂತೆ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 
ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲವಾದುದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆಯೇ ಇಟ್ಟುಕೊಂಡಲ್ಲಿ ಯಾವುದೇ 
ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/106/07-08, ದಿನಾಂಕ:26ನೇ ಫೆಬ್ರವರಿ, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ 
ಕಲಂ 43(ಎ)(2)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ ಉಪ ನಿರೀಕ್ಷಕರು-2, (ಜಾರಿ ಮತ್ತು ತನಿಖೆ), 
ಟಿ.ನರಸೀಪುರ ಇವರ ಪ್ರಮಾವ ಸಂಖ್ಯೆ 02/07-08, ದಿನಾಂಕ:14-08-07ರಂದು ವಶಪಡಿಸಿಕೊಂಡ KಸA೩-04/K-8144 ನೋಂದಣಿ 
ಸಂಖ್ಯೆಯ ಬಜಾಜ್‌ ಸ್ಕೂಟರ್‌ ವಾಹನವನ್ನು, 45 ಲೀ., 10 ಲೀ. ಬ್ಲೆಂಡ್‌ ಮದ್ಯ (ಮಾದರಿಯನ್ನು ಹೊರತು ಪಡಿಸಿ) ಮತ್ತು ಇತರೆ 
ನಕಲಿ ಮದ್ಯ ತಯಾರಿಕಾ ವಸ್ತುಗಳನ್ನು, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿಯ ಫೆಬ್ರವರಿ ತಿಂಗಳ 26ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಲಾಗಿದೆ.) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 


ಡಾ| ವೈ. ಮಂಜುನಾಥ್‌ 
ಪಿ.ಆರ್‌.328 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೨೧ 





ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 
ನಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌/127/08-09, ದಿನಾಂಕ:28ನೇ ಏಪ್ರಿಲ್‌, 2009 


ಉಪಸ್ಥಿತರು: ಎ.ಎಸ್‌.ವಿಶ್ವರೂಪ 


ಡೆಪು ಕಜೆ ಕಮಿಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಫಿರ್ಯಾದುದಾರರು ಪತಿವಾದಿ/ ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು, ಚಂದ್ರಶೇಖರ್‌ ಬಿನ್‌ ಶಿವಣ್ಣೇಗೌಡ, 


ಹುಣಸೂರು ವಲಯ, ಹುಣಸೂರು. 

ದಿನಾಂಕ 12-09-2008ರಂದು ರಾತ್ರಿ 10-15 ಗಂಟೆಯ ಸಮಯದಲ್ಲಿ ಹುಣಸೂರು ವಲಯದ ಅಬಕಾರಿ ನಿರೀಕ್ಷಕರು 
ಇವರು ಹುಣಸೂರು ತಾಲ್ಲೂಕು, ಬಿಳಿಕೆರೆ ಹೋಬಳಿ, ಹುಂಡಿಮಾಳ ಗ್ರಾಮದ ಬಿಲ್ದರ್ಸ್‌ ಬಡಾವಣೆ, ಮನೆ ನಂ.73, ಚಂದ್ರಶೇಖರ್‌ 
ಬಿನ್‌ ಶಿವಣ್ಣೆ ಗೌಡ ಇವರಿಗೆ ಸೇರಿದ ವಾಸದ ಮನೆಯಲ್ಲಿ ಅಕ್ರಮವಾಗಿ 40 ಲೀ. ಸಂಸ್ಕರಿಸಿದ ಮದ್ಯಸಾರ ಹಾಗೂ 0.720 ಲೀ. 
ಒರಿಜಿನಲ್‌ ಡಿಲಕ್ಸ್‌ ವಿಸ್ಕಿ ಹೆಸರಿನ ನಕಲಿ ಮದ್ಯವನ್ನು ಬಜಾಜ್‌ ಸಿಟಿ-100 ಸಂಖ್ಯೆ : ಓAಿ-45/£-5063 ವಾಹನದಲ್ಲಿ ಸದರಿ 
ಮಾದಕ ದ್ರವ್ಯಗಳನ್ನು ಸಿದ್ದಮಾಡುತ್ತಿದ್ದ ಅಪರಾಧಕ್ಕಾಗಿ ವಾಹನ ಮತ್ತು ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡು, ಪ್ರ.ಮಾ.ವ 
ಸಂ. 03/08-09 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 13(1), (AF) ರ ರೀತ್ಯಾ ಅಪರಾಧವಾಗಿದ್ದು, ಕಲಂ 32, 
38(A)ರ ಪ್ರಕಾರ ಶಿಕ್ಷಾರ್ಹವಾದ್ದ ರಿಂದ ಆರೋಪಿ ಚಂದ್ರಶೇಖರ್‌ ಬಿನ್‌ ಶಿವಣ್ಣೆ €ಗೌಡ ಇವರು ಪರಾರಿಯಾಗಿರುವುದಾಗಿ 
ಮೊಕದ್ದ ಮೆಯನ್ನು ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಾಹನದ ಮಾಲೀಕತ್ವದ ವಿವರವನ್ನು ಕೋರಿ, ಹುಣಸೂರಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ:03-3-09 
ರಂದು ಈ ಪ್ರಾಧಿಕಾರದಿಂದ ಪತ್ರ ವ್ಯವಹಾರ ನಡೆಸಲಾಗಿರುತ್ತದೆ. ಸದರಿ ಬಿ ವಹಿಯಂತೆ ಸಂ. KA-45/E-5063 ವಾಹನದ 
ಮಾಲೀಕರಾದ ಶೇಖರ್‌ ಹೆಚ್‌.ಆರ್‌. ಬಿನ್‌ ರಾಜಣ್ಣ, ಸಂ. 248, ಹುಂಡಿಮಾಳ, ಹುಣಸೂರು ತಾಲ್ಲೂಕು- ಇವರಿಗೆ ವಾಹನ 
ಮತ್ತು ಅಬಕಾರಿ ವಸ್ತುಗಳನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಲಂ 43(ಬಿ)ರಡಿಯಲ್ಲಿ ಕಾರಣ ಕೇಳುವ 
ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ಕಳುಹಿಸಲಾಗಿದ್ದು, ನೋಟೀಸ್‌ ದಿನಾಂಕ:02.04.09 ರಂದು ಮಾಲೀಕರಿಗೆ ಜಾರಿಯಾಗಿ 
ಸ್ವೀಕೃತಿಯು ಈ ಪ್ರಾಧಿಕಾರಕ್ಕೆ ದಿ :16.04.09ರಂದು ಸ್ವೀಕೃತಿಯಾಗಿರುತ್ತದೆ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ:12-09-2008ರಂದು ಹುಣಸೂರು ತಾಲ್ಲೂಕು ಬಿಳಿಕೆರೆ 
ಹೋಬಳಿ, ಹುಂಡಿಮಾಳ ಗ್ರಾಮದ ಬಿಲ್ಡರ್ಸ್‌ ಬಡಾವಣೆ, ಮನೆ ನಂ. 73, ಚಂದ್ರಶೇಖರ್‌ ಬಿನ್‌ ಶಿವಣ್ಣೇಗೌಡ ಇವರಿಗೆ ಸೇರಿದ 
ವಾಸದ ಮನೆಯಲ್ಲಿ ಅಕ್ರಮವಾಗಿ 40 ಲೀ. ಸಂಸ್ಕರಿಸಿದ ಮದ್ಯಸಾರ ಹಾಗೂ 0.720 ಲೀ. ಒರಿಜಿನಲ್‌ ಡಿಲಕ್ಸ್‌ ವಿಸ್ಕಿ ಹೆಸರಿನ ನಕಲಿ 
ಮದ್ಯವನ್ನು ಹೊಂದಿದ್ದುದು ಕಂಡುಬಂದಿರುತ್ತದೆ. ಈ ಪ್ರಾಧಿಕಾರದಿಂದ ದಿನಾಂಕ : 23.03.09ರಂದು ನೀಡಲಾದ ಕಾರಣ ಕೇಳುವ 
ನೋಟೀಸಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿರುವುದಿಲ್ಲ. ಅಲ್ಲದೇ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ 
ಇದೂವರೆವಿಗೂ ಯಾವುದೇ ಪ್ರಯತ್ನ ನಡೆದಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 
32, 34ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿ / 
ಹೊಣೆಗಾರಿಕೆಯನ್ನು ಇದೂವರೆವಿಗೆ ಪ್ರಾಧಿಕಾರದ ಮುಂದೆ ನಿರೂಪಿಸಿರುವುದಿಲ್ಲ. ಆದ ಕಾರಣ ಈ ಕೃತ್ಯ ತನ್ನ ತಿಳುವಳಿಕೆಯಲ್ಲಿಯೇ 
ನಡೆದಿದೆ ಎಂಬುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು 7 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನ 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆಯನ್ನು ನಡೆಸುತ್ತೇನೆಂದಾಗಲೀ ಯಾರೂ ಇಂದಿನವರೆಗೂ ಖುದ್ದಾಗಿ ಆಗಲಿ ಅಥವಾ ತನ್ನ 
ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾ ಪಿಸದೇ ಇರುವುದರಿಂದ ಸದರಿಯವರು ತನ್ನ 
ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು 
ವಾಹನ ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ ಅಥವಾ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು 
ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದಂತೆ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 
ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲವಾದುದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆಯೇ ಇಟ್ಟುಕೊಂಡಲ್ಲಿ ಯಾವುದೇ 
ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/127/2008-09, ದಿನಾಂಕ:28ನೇ ಏಪ್ರಿಲ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ 

ಕಲಂ 43 (ಓಿ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ ಉಪ ನಿರೀಕ್ಷಕರು, ಹುಣಸೂರು ವಲಯ ಇವರ 


೨೭೬೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಪ್ರಮಾವ ಸಂಖ್ಯೆ : 03/08-09, ದಿನಾಂಕ:12-09-2008ರಂದು ವಶಪಡಿಸಿಕೊಂಡ ಸಂ: KA-45/ E-5063 ನೋಂದಣಿ ಬಜಾಜ್‌ 
ಸಿ.ಟಿ-100 ವಾಹನವನ್ನು ಹಾಗೂ 40 ಲೀ. ಸಂಸ್ಕರಿಸಿದ ಮದ್ಯಸಾರ ಮತ್ತು 0.720 ಲೀ. ನಕಲಿ ಮದ್ಯವನ್ನು (ಮಾದರಿಯನ್ನು 
ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ. 
(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿಯ ಏಪ್ರಿಲ್‌ ತಿಂಗಳ 23ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಲಾಗಿದೆ.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಎ.ಎಸ್‌.ವಿಶ್ವರೂಪ್‌ 
ಪಿ.ಆರ್‌.486 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 
ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌/541/07-08, ದಿನಾಂಕ:28ನೇ ಏಪ್ರಿಲ್‌, 2009 
ಉಪಸ್ಥಿತರು: ಎ.ಎಸ್‌.ವಿಶ್ವರೂಪ 
ಡೆಪು ಕಜೆ ಕಮಿಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಫಿರ್ಯಾದುದಾರರು ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಬನ್ನೂರು ಠಾಣೆ, ಕುಮಾರ ಬಿನ್‌ ದೊಳ್ಳಯ್ಯ, 
ಟಿ. ನರಸೀಪುರ ತಾ| ಮಲಿಯೂರು ಗ್ರಾಮ, ತಿ. ನರಸೀಪುರ ತಾ॥ 


ಪ್ರಕರಣದ ಮುಖ್ಯಾಂಶಗಳು : 

ದಿನಾಂಕ:16-06-2008ರಂದು ಬೆಳಿಗ್ಗೆ 7-30 ಗಂಟೆಯ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಬನ್ನೂರು ಪೋಲೀಸ್‌ 
ಠಾಣೆ, ಟಿ.ನರಸೀಪುರ ತಾಲ್ಲೂಕು - ಇವರು ಟಿ.ನರಸೀಪುರ ತಾಲ್ಲೂಕು, ಬನ್ನೂರು ಕಡೆಯಿಂದ ಸೋಮನಾಥಪುರಕ್ಕೆ ಹೀರೋ 
ಹೋಂಡಾ ಸಂಖ್ಯೆ : Kಸಿ-29/£-3196 ವಾಹನದಲ್ಲಿ ಅಕ್ರಮವಾಗಿ 8.280 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ 
ಅಪರಾಧಕ್ಕಾಗಿ ವಾಹನ ಮತ್ತು ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡು, ಪ್ರ.ಮಾ.ವ ಸಂ. 86/2008 ರಲ್ಲಿ ಕರ್ನಾಟಕ ಅಬಕಾರಿ 
ಕಾಯಿದೆ 32, 34ರನ್ವಯ ಮೊಕದ್ದ: ಮೆ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಜಫ್ರುಗೊಳಿಸಲಾದ 
ವಾಹನ ಮತ್ತು ಮಾದಕ ದ್ರವ್ಯಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಪ್ರಾಧಿಕಾರದ ಅನುಮತಿಯನ್ನು ಕೋರಿರುತ್ತಾರೆ. 
ಅಂತೆಯೇ ದಿನಾಂಕ:18.06.2008ರಂದು ಟಿ.ನರಸೀಪುರ ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ವಾಹನದ ಮಾಲೀಕತ್ವದ ವಿವರವನ್ನು ಕೋರಿ, ಬಾಗಲಕೋಟೆ ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ : 
14-07-08ರಂದು ಈ ಪ್ರಾಧಿಕಾರದಿಂದ ಪತ್ರ ವ್ಯವಹಾರ ನಡೆಸಲಾಗಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ದೊರೆಯದ ಕಾರಣ 
ದಿನಾಂಕ : 05.11.2008 ರಂದು ನೆನಪೋಲೆ ಪತ್ರವನ್ನು ಬರೆಯಲಾಗಿರುತ್ತದೆ. ಸದರಿ ವಾಹನದ ಬಿ ವಹಿಯ ಪ್ರತಿಯನ್ನು ಈ 
ಪ್ರಾಧಿಕಾರಕ್ಕೆ ಕಳುಹಿಸಿರುತ್ತಾರೆ. ಇದನ್ನು ಪರಿಶೀಲಿಸಲಾಗಿ, ಫಕೀರುಸಾ ಟಿ.ಉಗ್ಲಿ ಬಿನ್‌ ತಿಪ್ಪನ್ನಸಾ, ಸಂ. 05, ಇಟ್ಕಲ್‌ ಪೋಸ್ಟ್‌, 
ಹುನಗುಂದ ತಾಲ್ಲೂಕು ಇವರ ಒಡೆತನದಲ್ಲಿರುವುದು ದೃಢಪಟ್ಟಿರುತ್ತದೆ. ಸದರಿಯವರಿಗೆ ವಾಹನ ಮತ್ತು ಅಬಕಾರಿ ವಸ್ತುಗಳನ್ನು 
ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ದಿನಾಂಕ:12.12.2008ರಂದು ಕಲಂ 43(ಬಿ)ರಡಿಯಲ್ಲಿ ಕಾರಣ ಕೇಳುವ 
ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ಕಳುಹಿಸಲಾಗಿದ್ದು, ನೋಟೀಸ್‌ ಮಾಲೀಕರಿಗೆ ಜಾರಿಯಾಗಿ ಸ್ವೀಕೃತಿಯು ಈ 
ಪ್ರಾಧಿಕಾರಕ್ಕೆ ದಿನಾಂಕ:15.01.2009ರಂದು ಸ್ವೀಕೃತಿಯಾಗಿರುತ್ತದೆ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ:16-06-2008ರಂದು ಟಿ.ನರಸೀಪುರ ತಾಲ್ಲೂಕು, 
ಬನ್ನೂರು ಕಡೆಯಿಂದ ಸೋಮನಾಥಪುರಕ್ಕೆ ಅಕ್ರಮವಾಗಿ 8.280 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು 
ಕಂಡುಬಂದಿರುತ್ತದೆ. ಈ ಪ್ರಾಧಿಕಾರದಿಂದ ದಿನಾಂಕ:12.12.2008ರಂದು ನೀಡಲಾದ ಕಾರಣ ಕೇಳುವ ನೋಟೀಸಿಗೆ 
ಇದೂವರೆವಿಗೂ ಯಾವುದೇ ಪ್ರತಿಕ್ರಿಯೆ ನೀಡಿರುವುದಿಲ್ಲ. ಅಲ್ಲದೇ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ 
ಇದೂವರೆವಿಗೂ ಯಾವುದೇ ಪ್ರಯತ್ನ ನಡೆದಿರುವುದಿಲ್ಲ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 
32, 34ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿ / 
ಹೊಣೆಗಾರಿಕೆಯನ್ನು ಇದೂವರೆವಿಗೆ ಪ್ರಾಧಿಕಾರದ ಮುಂದೆ ನಿರೂಪಿಸಿರುವುದಿಲ್ಲ. ಆದ ಕಾರಣ ಈ ಕೃತ್ಯ ತನ್ನ ತಿಳುವಳಿಕೆಯಲ್ಲಿಯೇ 
ನಡೆದಿದೆ ಎಂಬುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭5೫೩ 





ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು 9 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನ 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆಯನ್ನು ನಡೆಸುತ್ತೇನೆಂದಾಗಲೀ ಯಾರೂ ಇಂದಿನವರೆಗೂ ಖುದ್ದಾಗಿ ಆಗಲಿ ಅಥವಾ ತನ್ನ 
ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾ ಪಿಸದೇ ಇರುವುದರಿಂದ ಸದರಿಯವರು ತನ್ನ 
ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು 
ವಾಹನ ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ ಅಥವಾ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು 
ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದಂತೆ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 
ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲವಾದುದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆಯೇ ಇಟ್ಟುಕೊಂಡಲ್ಲಿ ಯಾವುದೇ 
ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/541/2008-09, ದಿನಾಂಕ:28ನೇ ಏಪ್ರಿಲ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ 
ಕಲಂ 43 (ಹಿ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ ಉಪ ನಿರೀಕ್ಷಕರು, ಬನ್ನೂರು ಪೋಲೀಸ್‌ ಠಾಣೆ, 
ಟಿ.ನರಸೀಪುರ ತಾ ಇವರ ಪ್ರಮಾವ ಸಂ: 86/08, ದಿನಾಂಕ:16-06-08ರಂದು ವಶಪಡಿಸಿಕೊಂಡ ಸಂ: ಓ%ಓ-29/5-3196 
ನೋಂದಣಿ ಹೀರೋ ಹೋಂಡಾ ವಾಹನ ಮತ್ತು 8.280 ಲೀ. ಮದ್ಯವನ್ನು (ಮಾದರಿಯನ್ನು ಹೊರತುಪಡಿಸಿ), ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿಯ ಏಪ್ರಿಲ್‌ ತಿಂಗಳ 28ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಲಾಗಿದೆ.) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಎ.ಎಸ್‌.ವಿಶ್ವರೂಪ್‌ 

ಪಿ.ಆರ್‌.487 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 

ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌/257/07-08, ದಿನಾಂಕ:28ನೇ ಏಪ್ರಿಲ್‌, 2009 
ಉಪಸ್ಥಿತರು: ಎ.ಎಸ್‌.ವಿಶ್ವರೂಪ 
ಡೆಪು ಕಜೆ ಕಮಿಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಫಿರ್ಯಾದುದಾರರು ಪ್ರತಿವಾದಿ/ ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು-2, ಸುಬೇರ್‌ ಬಿನ್‌ ಮಹಮದ್‌, ಮತ್ತು ಇತರರು. 


(ಜಾರಿ ಮತ್ತು ತನಿಖೆ), ನಂಜನಗೂಡು ತಾ|| 
ಪ್ರಕರಣದ ಮುಖ್ಯಾಂಶಗಳು ದ 

ದಿನಾಂಕ:05-12-2007ರಂದು ರಾತ್ರಿ 7-30 ಗಂಟೆಯ ಸಮಯದಲ್ಲಿ ನಂಜನಗೂಡು ತಾಲ್ಲೂಕು, ಜಾರಿ ಮತ್ತು ತನಿಖೆಯ 
ಅಬಕಾರಿ ಉಪ ನಿರೀಕ್ಷಕರು-2 ಇವರು ನಂಜನಗೂಡು ತಾಲ್ಲೂಕು, ಗುಂಡ್ಲು ಪೇಟೆ ಮುಖ್ಯ ರಸ್ತೆ ಯಲ್ಲಿರುವ ಕಳಲೆ ಗೇಟ್‌ ಬಳಿ 
ಅಕ್ರಮವಾಗಿ 35 ಲೀ. ನಕಲಿ ಮದ್ಯದ ಮಿಶ್ರಣವನ್ನು ಹೀರೋ ಹೋಂಡಾ ಪ್ಯಾಷನ್‌ ಸಂಖ್ಯೆ : ಓ%ಓ-04/5೧-1465 ವಾಹನದಲ್ಲಿ 
ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಅಪರಾಧಕ್ಕಾಗಿ ವಾಹನ ಮತ್ತು ಮಾದಕ ದ್ರವ್ಯಗಳನ್ನು ವಶಪಡಿಸಿಕೊಂಡು, ಪ್ರ.ಮಾ.ವ ಸಂ. 
8/07-08ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 13, 14ರ ರೀತ್ಯಾ ಅಪರಾಧವಾಗಿದ್ದು, ಕಲಂ 32, 33, 34, 
38(A) ಮತ್ತು 43ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಆರೋಪಿಗಳಾದ ಸುಬೇರ್‌ ಬಿನ್‌ ಮಹಮದ್‌, ಟಿ.ಎಂ.ಅಷ್ಟಫ್‌ ಬಿನ್‌ ಟಿ.ಎನ್‌. 
ಮೂಸೇ ಇವರನ್ನು ದಸ್ತಗಿರಿ ಮಾಡಿರುವುದಾಗಿ, ಮೊಕದ್ದಮೆ ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ 
ಸಲ್ಲಿಸಿರುತ್ತಾರೆ. 

ಯಾರಿಂದ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆಯೇ ಅವರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ : 31.11.2007ರಂದು 
ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ಕಳುಹಿಸಲಾಗಿದ್ದು, ಟಿ.ಎಂ.ಅಷ್ಟಫ್‌ 


೨೭೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಇವರಿಗೆ ಜಾರಿಯಾಗಿ, ಸ್ವೀಕೃತಿ ಈ ಪ್ರಾಧಿಕಾರಕ್ಕೆ ಸ್ವೀಕೃತಿಯಾಗಿರುತ್ತದೆ. ಮತ್ತೊಬ್ಬ ಆರೋಪಿಯಾದ ಸುಬೇರ್‌ ಬಿನ್‌ ಮಹಮದ್‌ 
ಇವರ ವಿಳಾಸ ಪತ್ತೆಯಾಗಿರುವುದಿಲ್ಲವೆಂದು ಈ ಪ್ರಾಧಿಕಾರಕ್ಕೆ ಹಿಂತಿರುಗಿಸಿರುತ್ತಾರೆ. 

ವಾಹನದ ಮಾಲೀಕತ್ವದ ವಿವರವನ್ನು ಕೋರಿ, ಬೆಂಗಳೂರಿನ ಯಶ್ವಂತಪುರ ಉತ್ತರ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ 
ದಿನಾಂಕ : 31-11-07ರಂದು ಈ ಪ್ರಾಧಿಕಾರದಿಂದ ಪತ್ರ ವ್ಯವಹಾರ ನಡೆಸಲಾಗಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ದೊರೆಯದ 
ಕಾರಣ ದಿನಾಂಕ : 23.09.2008ರಂದು ನೆನಪೋಲೆ ಪತ್ರವನ್ನು ಬರೆಯಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಜಫ್ರುಗೊಳಿಸಲಾದ 35 
ಲೀ. ಸಂಸ್ಕರಿಸಿದ ಮದ್ಯವನ್ನು ದಿನಾಂಕ : 28.01.2008ರಂದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 

ನಂಜನಗೂಡು ತಾಲ್ಲೂಕು ಜಾರಿ ಮತ್ತು ತನಿಖೆಯ ಅಬಕಾರಿ ಉಪ ನಿರೀಕ್ಷಕರು ಜಪ್ತುಗೊಳಿಸಲಾದ ವಾಹನ ಸಂ. ಓಗಿ 
04/5೧-1465 ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ಶಿಫಾರಸ್ಸು ಮಾಡಿರುತ್ತಾರೆ. ಈ ಪ್ರಕರಣದಲ್ಲಿ ಮಾದರಿ 
ತೆಗೆಯಲಾದ ಮಾದಕ ದ್ರವ್ಯವನ್ನು ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿ ವರದಿ ಪಡೆಯಲಾಗಿ, ತಮ್ಮ ವರದಿ ದಿನಾಂಕ: 
11.02.2008ರಲ್ಲಿ ಆಲ್ಕೋಹಾಲ್‌ ಅಂಶ ಪತ್ತೆಯಾಗಿದ್ದು, ಜೋರು ಶೇಕಡಾ 35.72 // ಇರುವುದಾಗಿ ರಾಸಾಯನಿಕ ತಜ್ಞರ 
ವರದಿಯಿಂದ ದೃಢಪಟ್ಟಿರುತ್ತದೆ. 

ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು ಉತ್ತರ ಇವರು ವಾಹನ ಮಾಲೀಕತ್ವವುಳ್ಳ ಬಿ ವಹಿಯ 
ಪ್ರತಿಯನ್ನು ಕಳುಹಿಸಿರುತ್ತಾರೆ. ಸದರಿ ಬಿ ವಹಿಯಂತೆ ಪಿ.ಪಿ. ನವೀನ್‌ ಕುಮಾರ್‌ ಬಿನ್‌ ಡಾಟ ಪುರುಷೋತ್ತಮ ರೆಡ್ಡಿ, ಸಂ. 5, 
ತಿರುಮೇನಹಳ್ಳಿ, ಜಕ್ಕೂರು ಅಂಚೆ, ಬೆಂಗಳೂರು ಉತ್ತರ ಇವರ ಒಡೆತನದಲ್ಲಿ ದ್ದು, ವಾಹನ ಮತ್ತು ಅಬಕಾರಿ ವಸ್ತುಗಳನ್ನು 
ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಲಂ 43(ಬಿ)ರಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ನೋಂದಣಿ ಅಂಚೆ 
ಮೂಲಕ ಕಳುಹಿಸಲಾಗಿದ್ದು, ನೋಟೀಸ್‌ ಮಾಲೀಕರಿಗೆ ಜಾರಿಯಾಗಿ ಸ್ವೀಕೃತಿಯು ಈ ಪ್ರಾಧಿಕಾರಕ್ಕೆ ದಿನಾಂಕ : 14.11.2008ರಂದು 
ಸ್ವೀಕೃತಿಯಾಗಿರುತ್ತದೆ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ:05-12-2007ರಂದು ನಂಜನಗೂಡು ತಾಲ್ಲೂಕು, 
ಗುಂಡ್ಲುಪೇಟೆ ಮುಖ್ಯ ರಸ್ತೆಯಲ್ಲಿರುವ ಕಳಲೆ ಗೇಟ್‌ ಬಳಿ ಅಕ್ರಮವಾಗಿ 35 ಲೀ. ನಕಲಿ ಮದ್ಯದ ಮಿಶ್ರಣವನ್ನು ಹೊಂದಿ, 
ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಪ್ರಾಧಿಕಾರದಿಂದ ದಿನಾಂಕ:21.10.08ರಂದು ನೀಡಲಾದ ಕಾರಣ ಕೇಳುವ 
ನೋಟೀಸಿಗೆ ಇದೂವರೆವಿಗೂ ಯಾವುದೇ ಪ್ರತಿಕ್ರಿಯೆ ನೀಡಿರುವುದಿಲ್ಲ. ಅಲ್ಲದೇ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ 
ಇದೂವರೆವಿಗೂ ಯಾವುದೇ ಪ್ರಯತ್ನ ನಡೆದಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 
32, 34ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಗಳು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿ / 
ಹೊಣೆಗಾರಿಕೆಯನ್ನು ಇದೂವರೆವಿಗೆ ಪ್ರಾಧಿಕಾರದ ಮುಂದೆ ನಿರೂಪಿಸಿರುವುದಿಲ್ಲ. ಆದ ಕಾರಣ ಈ ಕೃತ್ಯ ತನ್ನ ತಿಳುವಳಿಕೆಯಲ್ಲಿಯೇ 
ನಡೆದಿದೆ ಎಂಬುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು 15 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನ 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆಯನ್ನು ನಡೆಸುತ್ತೇನೆಂದಾಗಲೀ ಯಾರೂ ಇಂದಿನವರೆಗೂ ಖುದ್ದಾಗಿ ಆಗಲಿ ಅಥವಾ ತನ್ನ 
ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾ ಪಿಸದೇ ಇರುವುದರಿಂದ ಸದರಿಯವರು ತನ್ನ 
ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು 
ವಾಹನ ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ ಅಥವಾ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು 
ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದಂತೆ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 
ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲವಾದುದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆಯೇ ಇಟ್ಟುಕೊಂಡಲ್ಲಿ ಯಾವುದೇ 
ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/257/2008-09, ದಿನಾಂಕ:28ನೇ ಏಪ್ರಿಲ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ 
ಕಲಂ 43 (ಓಿ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ ಉಪ ನಿರೀಕ್ಷಕರು-2, (ಜಾರಿ ಮತ್ತು ತನಿಖೆ), 
ನಂಜನಗೂಡು ತಾಲ್ಲೂಕು ಇವರ ಪ್ರಮಾವ ಸಂಖ್ಯೆ : 08/07-08, ದಿನಾಂಕ : 05-12-2007ರಂದು ವಶಪಡಿಸಿಕೊಂಡ ಸಂ: KA- 
04/£D-1465 ನೋಂದಣಿ ಹೀರೋ ಹೋಂಡಾ ಪ್ಯಾಷನ್‌ ವಾಹನವನ್ನು (35 ಲೀ. ಬ್ಲೆಂಡ್‌ ಮದ್ಯವನ್ನು ಮಾದರಿಯನ್ನು 
ಹೊರತುಪಡಿಸಿ ಈಗಾಗಲೇ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಲಾಗಿದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೨೫ 





(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿಯ ಏಪ್ರಿಲ್‌ ತಿಂಗಳ 28ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಲಾಗಿದೆ.) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಎ.ಎಸ್‌.ವಿಶ್ವರೂಪ್‌ 
ಪಿ.ಆರ್‌.488 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 
ನ್ಲಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌/55/08-09, ದಿನಾಂಕ:28ನೇ ಏಪ್ರಿಲ್‌, 2009 
ಉಪಸ್ಸಿತರು: ಎ.ಎಸ್‌.ವಿಶ್ನರೂಪ 


4 ಡೆಪು ಕಜೆ ಷಡ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಫಿರ್ಯಾದುದಾರರು ಪ್ರತಿವಾದಿ/ ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು-2, ಬಿ.ಎಂ.ಕುಮಾರ್‌ ಬಿನ್‌ ಮಾದೇಗೌಡ, 
ನಂಜನಗೂಡು ವಲಯ. ಹುಲ್ಲಳ್ಳಿ, ನಂಜನಗೂಡು ತಾಲ್ಲೂಕು. 


ಪ್ರಕರಣದ ಮುಖ್ಯಾಂಶಗಳು ; 

ದಿನಾಂಕ : 23-08-2008ರಂದು ಮಧ್ಯಾಹ್ನ 3-00 ಗಂಟೆಯ ಸಮಯದಲ್ಲಿ ನಂಜನಗೂಡು ವಲಯದ ಅಬಕಾರಿ ಉಪ 
ನಿರೀಕ್ಷಕರು-2 ಇವರು ನಂಜನಗೂಡು ತಾಲ್ಲೂಕು, ಹುಲ್ಲಹಳ್ಳಿ ಹೋಬಳಿ, ಹರದನಹಳ್ಳಿ ಬಸಾಪುರ ಮಾರ್ಗ ಮಧ್ಯದಲ್ಲಿ ಬರುವ 
ಹುಚ್ಚಗಣಿ ಗ್ರಾಮದ ಮಹದೇವಮ್ಮನ ದೇವಸ್ಥಾ. ನದ ಹತ್ತಿರ, ಅಕ್ರಮವಾಗಿ 8.640 ಲೀ. ಮದ್ಯವನ್ನು ಟಿವಿಎಸ್‌ ಎಕ್ಸೆಲ್‌ ಸೂಪರ್‌ 
ಸಂಖ್ಯೆ : KA-09/Y-8568 ವಾಹನದಲ್ಲಿ ಹೊಂದಿ, ಸಾಗಾಣಿಕೆ ಮಾಡುತ್ತಿ ದ್ದ ಅಪರಾಧಕ್ಕಾಗಿ ವಾಹನ ಮತ್ತು ಮಾದಕ 
ದ್ರವ್ಯಗಳನ್ನು ವಶಪಡಿಸಿಕೊಂಡು, ಪ್ರ.ಮಾ.ವ ಸಂ. 04/08-09 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 131), 
(A), 14ರ ರೀತ್ಯಾ ಅಪರಾಧವಾಗಿದ್ದು » ಕಲಂ 32, 38(ಗಿ), 43ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಆರೋಪಿ ಬಿ.ಎಂ.ಕುಮಾರ್‌ ಬಿನ್‌ 
ಮಾದೇಗೌಡ ಇವರನ್ನು ದಸ್ತಗಿರಿ ಮಾಡಿರುವುದಾಗಿ, ಮೊಕದ್ದಮೆಯನ್ನು ದಾಖಲಿಸಿ, ಸಂಬಂಧಪಟ್ಟ ದಾಖಲಾತಿಗಳನ್ನು ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಾಹನದ ಮಾಲೀಕತ್ವದ ವಿವರವನ್ನು ಕೋರಿ, ಮೈಸೂರಿನ ಪೂರ್ವ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ : 
27-11-08ರಂದು ಈ ಪ್ರಾಧಿಕಾರದಿಂದ ಪತ್ರ ವ್ಯವಹಾರ ನಡೆಸಲಾಗಿರುತ್ತದೆ. ಸದರಿ ಬಿ ವಹಿಯಂತೆ ಸಂ. KA-09/Y-8568 
ವಾಹನದ ಮಾಲೀಕರಾದ ಕೆ.ಎಸ್‌. ವೆಂಕಟೇಶ್‌ ಬಿನ್‌ ಸಣ್ಣ ಯ್ಯ, ಸಂ. 25/1, ಮುತ್ತಿನ ಮಾಲಸೋಗೆ, ಪಿರಿಯಾಪಟ್ಟಣ ತಾಲ್ಲೂಕು 
ಇವರಿಗೆ ವಾಹನ ಮತ್ತು ಅಬಕಾರಿ ವಸ್ತುಗಳನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಲಂ 43(ಬಿ)ರಡಿಯಲ್ಲಿ 
ಕಾರಣ ಕೇಳುವ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ಕಳುಹಿಸಲಾಗಿದ್ದು, ನೋಟೀಸ್‌ ದಿನಾಂಕ:09.01.2009ರಂದು 
ಮಾಲೀಕರಿಗೆ ಜಾರಿಯಾಗಿ ಸ್ವೀಕೃತಿಯು ಈ ಪ್ರಾಧಿಕಾರಕ್ಕೆ ದಿನಾಂಕ:19.01.2009ರಂದು ಸ್ವೀಕೃತಿಯಾಗಿರುತ್ತದೆ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ:23-08-2008ರಂದು ನಂಜನಗೂಡು ತಾಲ್ಲೂಕು, 
ಹುಲ್ಲಹಳ್ಳಿ ಹೋಬಳಿ, ಹರದನಹಳ್ಳಿ ಬಸಾಪುರ ಮಾರ್ಗ ಮಧ್ಯದಲ್ಲಿ ಬರುವ ಹುಚ್ಚಗಣಿ ಗ್ರಾಮದ ಮಹದೇವಮ್ಮನ ದೇವಸ್ಥಾ. ನದ 
ಹತ್ತಿರ, ಅಕ್ರಮವಾಗಿ 8.640 ಲೀ. ಮದ್ಯವನ್ನು ಹೊಂದಿದ್ದುದು ಕಂಡುಬಂದಿರುತ್ತದೆ. ಈ ಪ್ರಾಧಿಕಾರದಿಂದ ದಿನಾಂಕ: 22.12.08 
ರಂದು ನೀಡಲಾದ ಕಾರಣ ಕೇಳುವ ನೋಟೀಸಿಗೆ ಪ್ರತಿಕ್ರಿಯಿಸಿ, ಸದರಿ ವಾಹನವನ್ನು 2004ರಲ್ಲಿ ಶುದ್ಧ ಕ್ರಯಕ್ಕೆ ಮಾರಾಟ 
ಮಾಡಿರುತ್ತೇನೆ. ಪ್ರಸ್ತುತ ಆ ವಾಹನಕ್ಕು ನನಗೂ ಯಾವುದೇ ಸಂಬಂಧವಿರುವುದಿಲ್ಲವೆಂದು ಹಾಗೂ ವಾಹನವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ನನ್ನ ಯಾವುದೇ ಆಕ್ಷೇಪಣೆ ಇರುವುದಿಲ್ಲವೆಂದು ಲಿಖಿತ ಮೂಲಕ ತಿಳಿಸಿರುತ್ತಾರೆ. ಅಲ್ಲದೇ ವಾಹನ 
ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಇದೂವರೆವಿಗೂ ಯಾವುದೇ ಪ್ರಯತ್ನ ನಡೆದಿರುವುದಿಲ್ಲ ಇದನ್ನು ಸೂಕ್ಷ್ಮವಾಗಿ 
ಗಮನಿಸಿದಾಗ ಕರ್ನಾಟಕ ಅಬಕಾರಿ ಕಾಯ್ದೆ ಕಲಂ 32, 34ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ 
ಪ್ರತಿವಾದಿಗಳು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿ/ಹೊಣೆಗಾರಿಕೆಯನ್ನು ಇದೂವರೆವಿಗೆ ಪ್ರಾಧಿಕಾರದ ಮುಂದೆ 
ನಿರೂಪಿಸಿರುವುದಿಲ್ಲ. ಆದ ಕಾರಣ ಈ ಕೃತ್ಯ ತನ್ನ ತಿಳುವಳಿಕೆಯಲ್ಲಿಯೇ ನಡೆದಿದೆ ಎಂಬುದು ಈ ಪ್ರಾಧಿಕಾರಕ್ಕೆ 
ಮನವರಿಕೆಯಾಗಿರುತ್ತದೆ. 

ಈ ಪ್ರಕರಣದಲ್ಲಿ ಮಾದರಿ ತೆಗೆಯಲಾದ ಮಾದಕ ದ್ರವ್ಯಗಳನ್ನು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ರಾಸಾಯನಿಕ 
ಪರೀಕ್ಷೆಗೆ ಒಳಪಡಿಸಿ, ವರದಿ ಪಡೆಯಲಾಗಿ, ತಮ್ಮ ವರದಿ ದಿನಾಂಕ:23.09.2008ರಲ್ಲಿ “ಈಥೈಲ್‌ ಆಲ್ಕೋಹಾಲ್‌” 
ಕಂಡುಬಂದಿದ್ದು, ಅವು ಭಾರತ ಬ್ಯೂರೋದ ಮಾನಕಕ್ಕೆ ಅನುಗುಣವಾಗಿಲ್ಲದಿರುವುದರಿಂದ ಇವು ನಕಲಿ ಮದ್ಯವಾಗಿರುತ್ತವೆಂದು 
ರಾಸಾಯನಿಕ ತರ್ಜ್ಯ ರ ವರದಿಯಿಂದ ದೃಢಪಟ್ಟಿರುತ್ತದೆ. 


೨೭೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು 8 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನ 
ತನ್ನದೆಂದಾಗಲೀ ಈ ಬಗ್ಗೆ ತಾನು ವಿಚಾರಣೆಯನ್ನು ನಡೆಸುತ್ತೇನೆಂದಾಗಲೀ ಯಾರೂ ಇಂದಿನವರೆಗೂ ಖುದ್ದಾಗಿ ಆಗಲಿ ಅಥವಾ ತನ್ನ 
ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ 
ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾ ಪಿಸದೇ ಇರುವುದರಿಂದ ಸದರಿಯವರು ತನ್ನ 
ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು 
ವಾಹನ ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ ಮಾಲೀಕರಿಗೆ ಅಥವಾ ಏಜೆಂಟರ ಗಮನಕ್ಕೆ ಬಾರದೇ ಮತ್ತು 
ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದಂತೆ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 
ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲವಾದುದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆಯೇ ಇಟ್ಟುಕೊಂಡಲ್ಲಿ ಯಾವುದೇ 
ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/55/2008-09, ದಿನಾ೦ಕ:28ನೇ ಏಪ್ರಿಲ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ 
ಕಲಂ 43 (Aಿ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ ಉಪ ನಿರೀಕ್ಷಕರು-2, ನಂಜನಗೂಡು ವಲಯ 
ಇವರ ಪ್ರಮಾವ ಸಂಖ್ಯೆ : 04/08-09, ದಿನಾಂಕ:23-08-2008ರಂದು ವಶಪಡಿಸಿಕೊಂಡ ಸಂ:ಓಗಿ-09/ಗ/-8568 ನೋಂದಣಿ 
ಟಿ.ವಿ.ಎಸ್‌ ಎಕ್ಸೆಲ್‌ ವಾಹನವನ್ನು ಹಾಗೂ 8.640 ಲೀ. ಮದ್ಯವನ್ನು (ಮಾದರಿಯನ್ನು ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಲಾಗಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿಯ ಏಪ್ರಿಲ್‌ ತಿಂಗಳ 28ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಲಾಗಿದೆ.) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಎ.ಎಸ್‌.ವಿಶ್ವರೂಪ್‌ 
ಪಿ.ಆರ್‌.489 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 
ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:28/2008-09, ದಿನಾಂಕ:28ನೇ ಮೇ, 2009 
ಉಪಸ್ಥಿತರು: ಡಾ।। ವೈ. ಮಂಜುನಾಥ್‌ 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಫಿರ್ಯಾದುದಾರರು ಪತಿವಾದಿ/ ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು ವಿರುದ್ಧ 1) ಆರೋಪಿಗಳು ಪರಾರಿಯಾಗಿರುತ್ತಾರೆ. 
ಟಿ.ನರಸೀಪುರ ವಲಯ, ಟಿ.ನರಸೀಪುರ 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:14-07-2008 ರಂದು ರಾತ್ರಿ 9:30 ಗಂಟೆ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು ನಂ.2, 
ಟಿ.ನರಸೀಪುರ ವಲಯ, ಇವರು ಟಿ.ನರಸೀಪುರ ತಾಲ್ಲೂಕು, ಬನ್ನೂರು-ಯಾಚೇನಹಳ್ಳಿ ರಸ್ತೆ, ಯಾಚೇನಹಳ್ಳಿ ಗ್ರಾಮದ 
ವಿದ್ಯುತ್‌ ಕಂಬದ ಬಳಿ, ಅಕ್ರಮವಾಗಿ 17.280 ಲೀ. ನಕಲಿ ಮದ್ಯವನ್ನು ನೋಂದಣಿ ಸಂಖ್ಯೆಯ ಇಲ್ಲದ ಸುಜುಕಿ ಜೀಸ್‌ 
(ಚಾಸಿಸ್‌ ನಂ.್ಬMB8NF4BCB-88149876 ಇಂಜಿನ್‌ ಸಂಖ್ಯೆ 479-223344) ವಾಹನದಲ್ಲಿ ಹೊಂದಿ ಸಾಗಾಣಿಕೆ 
ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ನಕಲಿ ಮದ್ಯವನ್ನು ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ ವರದಿ ಸಂಖ್ಯೆ: 02/2008- 
09 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 14ರ ರೀತ್ಯಾ ಅಪರಾಧವಾಗಿದ್ದು, ಕಲಂ 32, 34, 38(ಎ) ರೀತ್ಯಾ 
ಶಿಕ್ಷಾರ್ಹವಾದ್ದರಿಂದ ಮೊಕದ್ದಮೆ ದಾಖಲಿಸಿ, ಆರೋಪಿಗಳು ತಲೆ ಮರೆಸಿಕೊಂಡಿರುವುದಾಗಿ ನಮೂದಿಸಿ, ಪ್ರಥಮ ಮಾಹಿತಿ 
ವರದಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾ೦ಕ : 14.07.2008ರ೦ದು ಟಿ.ನರಸೀಪುರ ತಾಲ್ಲೂಕು, 
ಬನ್ನೂರು-ಯಾಚೇನಹಳ್ಳಿ ರಸ್ತೆ, ಯಾಚೇನಹಳ್ಳಿ ಗ್ರಾಮದ ವಿದ್ಯುತ್‌ ಕಂಬದ ಬಳಿ, ಅಕ್ರಮವಾಗಿ 17.280 ಲೀ. ನಕಲಿ 
ಮದ್ಯವನ್ನು ನೋಂದಣಿ ಸಂಖ್ಯೆಯ ಇಲ್ಲದ ಸುಜುಕಿ ಜೀಸ್‌ (ಚಾಸಿಸ್‌ ನಂ.MBa8NF4BCB-88149876 ಇಂಜಿನ್‌ ಸಂಖ್ಯೆ: 
479-223344) ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ಆರೋಪಿಗಳು 
ತಲೆ ಮರೆಸಿಕೊಂಡಿರುತ್ತಾನೆ. ಈ ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಯಾಗಲೀ / ವಾಹನ ಮಾಲೀಕರಾಗಲೀ ಈ ಪ್ರಾಧಿಕಾರದ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಅ 





ಮುಂದೆ ತಮ್ಮ ನಿಲುವು ಏನೆಂಬುದನ್ನು ಮತ್ತು ಮಾಲೀಕರ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ 
ಇದುವರೆವಿಗೂ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ. 

ಪ್ರಥಮ ಮಾಹಿತಿ ವರದಿಯಲ್ಲಿ ಆರೋಪಿಗಳು ತಲೆ ಮರೆಸಿಕೊಂಡಿರುವುದಾಗಿ ಮೊಕದ್ದಮೆಯನ್ನು ದಾಖಲಿಸಿ, 
ಸುಮಾರು (10) ತಿಂಗಳಿಗೂ ಹೆಚ್ಚು ಕಾಲ ಕಳೆದಿರುತ್ತದೆ. ಇಂತಹ ಪ್ರಕರಣಗಳಲ್ಲಿ ಕಲಂ 43(ಸಿ)ರ ಅಡಿಯಲ್ಲಿ ಮೊಕದ್ದಮೆ 
ದಾಖಲಾದ ದಿನದಿಂದ ಒಂದು ತಿಂಗಳೊಳಗಾಗಿ ವಾಹನ ಮತ್ತು ಮಾದಕ ದ್ರವ್ಯಗಳು ತನ್ನದೆಂದು ಮಾಲೀಕತ್ವ ನಿರೂಪಿಸಲು 
ಮುಂದೆ ಬಾರದಿದ್ದ ಪಕ್ಷದಲ್ಲಿ ಅಂತಹ ವಾಹನ ಮತ್ತು ಮಾದಕ ದ್ರವ್ಯಗಳನ್ನು ಕಲಂ 43(ಸಿ)ರ ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 

ಅಕ್ರಮವಾಗಿ ನಕಲಿ ಮದ್ಯವನ್ನು ತಯಾರಿಸಿ, ಮಾರಾಟ ಮತ್ತು ಸಾಗಾಣಿಕೆಯಂತಹ ವ್ಯವಹಾರದಲ್ಲಿ ತೊಡಗಿ, 
ಇಂತಹ ಮಾದಕ ದ್ರವ್ಯಗಳನ್ನು ಮುಗ್ದ ಜನರು ಸೇವಿಸಿ, ತಮ್ಮ ಪ್ರಾಣ ಕಳೆದುಕೊಳ್ಳುವುದಲ್ಲದೇ, ಸಮಾಜದ ಮೇಲೆ 
ದುಷ್ಪರಿಣಾಮ ಉಂಟಾಗುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಇದು ಅಲ್ಲದೇ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವುಂಟು 
ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬಂದಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (10) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನ ವರೆವಿಗೂ 
ಖುದ್ಧಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎ೦ಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/28/2008-09, ದಿನಾಂಕ:28ನೇ ಮೇ, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ)ರ ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಅಬ್ಕಾರಿ ಉಪ ನಿರೀಕ್ಷಕರು, ಟಿ.ನರಸೀಪುರ ವಲಯ, ಟಿ.ನರಸೀಪುರ ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ 
02/2008-09, ದಿ: 14-07-08 ರಂದು ವಶಪಡಿಸಿಕೊಂಡ ನೋಂದಣಿ ಸಂಖ್ಯೆಯ ಇಲ್ಲದ ಸುಜುಕಿ ಜೀಸ್‌ (ಚಾಸಿಸ್‌ 
ನo.MB8NF4BCB-88149876 ಇಂಜಿನ್‌ ಸಂಖ್ಯೆ 479-223344) ವಾಹನವನ್ನು ಮತ್ತು 17.280 ಲೀ. ನಕಲಿ ಮದ್ಯವನ್ನು 
(ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಮೇ ತಿಂಗಳ 28ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 
ಪಿ.ಆರ್‌.525 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯುಟಿ ಕಮಿಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ 
ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:251/2008-09, ದಿನಾಂಕ:28ನೇ ಮೇ, 2009 
ಉಪಸ್ಥಿತರು: ಡಾ।। ವೈ. ಮಂಜುನಾಥ್‌ 
ಡೆಪು ಕಜೆ ಕಮಿಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಫಿರ್ಯಾದುದಾರರು ಪ್ರತಿವಾದಿ/ ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು, ಎರುದ್ಧ 1) ಎಂ.ರಾಜು ಮತ್ತು ಇತರರು 
ಉಪ ವಿಭಾಗ, ಮೈಸೂರು. 


೨೭೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ: 27-11-2008ರಂದು ಮಧ್ಯಾಹ್ನ 3:30 ಗಂಟೆ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು, ಉಪ ವಿಭಾಗ, 
ಮೈಸೂರು ಇವರು ಮೈಸೂರು ತಾಲ್ಲೂಕು, ಹೂಟಗಳ್ಳಿ ಎಸ್‌.ಆರ್‌. ಎಸ್‌ ಕಾಲೋನಿ, ವಿಶ್ವ ಕರ್ಮ ಸಮಿತಿ ಎಂದು 
ನಾಮಾಂಕಿತ ಹೊಂದಿರುವ ಫಲಕದ ಪಕ್ಕದಲ್ಲಿರುವ ಎಂ. ರಾಜು ಬಿನ್‌ ಮಹದೇವು ಇವರ ವಾಸದ ಮನೆಯಲ್ಲಿ 112.320 
ಲೀ. ನಕಲಿ ಮದ್ಯ, 105 ಲೀ. ಸಂಸ್ಕರಿಸಿದ ಮದ್ಯ (ಬ್ಲೆಂಡ್‌) ಖಾಲಿ ಸೀಸೆಗಳು, ಲೇಬಲ್‌ಗಳು, ಕಾರ್ಕ್‌ಗಳು, ಭದ್ರತಾ ಅಂಟು 
ಚೀಟಿಗಳು ಮತ್ತು ವೆನಿಲಾ ಎಸೆನ್ಸ್‌ಗಳನ್ನು ಹೊಂದಿದ್ದು, ಇದನ್ನು ಸಾಗಾಣಿಕೆ ಮಾಡಲು ಕೆಎ-05/ಎ೦-3582 ನೋಂದಣಿ 
ಸಂಖ್ಯೆಯ ಮಾರುತಿ-800 ವಾಹನವನ್ನು ಉಪಯೋಗಿಸಲು ಇಟ್ಟುಕೊಂಡಿದ್ದ ಆರೋಪಕ್ಕಾಗಿ ವಾಹನ, ನಕಲಿ ಮದ್ಯ, ಬ್ಲೆಂಡ್‌ 
ಮದ್ಯ ಮತ್ತು ಇತರೆ ವಸ್ತುಗಳನ್ನು ಜಪ್ಪುಗೊಳಿಸಿ, ಪ್ರಥಮ ಮಾಹಿತಿ ವರದಿ ಸಂಖ್ಯೆ: 19/2008-09 ರಲ್ಲಿ ಕರ್ನಾಟಕ ಅಬಕಾರಿ 
ಕಾಯಿದೆ 1965ರ ಕಲಂ 11, 13(ಎಫ್‌) 14ರ ರೀತ್ಯಾ ಅಪರಾಧವಾಗಿದ್ದು, ಕಲಂ 32, 38(ಎ) ಹಾಗೂ 43 ಮತ್ತು 43(ಎ)ರ 
ರೀತ್ಯಾ ಶಿಕ್ಷಾರ್ಹವಾದ್ದರಿಂ೦ದ ಮೊಕದ್ದಮೆ ದಾಖಲಿಸಿ, ಎಂ.ರಾಜು ಎಂಬ ಆರೋಪಿಯನ್ನು ಬಂಧಿಸಿ, ನ್ಯಾಯಾಲಯದ ವಶಕ್ಕೆ 
ಒಪ್ಪಿಸಿರುವುದಾಗಿ ಪ್ರಥಮ ಮಾಹಿತಿ ವರದಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಬೆಂಗಳೂರು ಉತ್ತರ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ದಿ: 30-01-2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದ್ದು, ಸದರಿಯವರು ವಾಹನವು ಈ ಕಚೇರಿ 
ವ್ಯಾಪ್ತಿಗೆ ಬರುವುದಿಲ್ಲವಾದ್ದರಿಂದ ಮೂಲ ನೋಂದಣಿ ಪ್ರಾಧಿಕಾರವಾದ ಬೆಂಗಳೂರು (ದಕ್ಷಿಣ) ಇವರ ಸಂಪರ್ಕಿಸಬೇಕಾಗಿ 
ತಿಳಿಸಿರುತ್ತಾರೆ. ಅದರಂತೆ "ಬಿ' ವಹಿಯನ್ನು ಕೋರಿ, ಬೆಂಗಳೂರು (ದಕ್ಷಿಣ) ಇವರಿಗೆ ಪತ್ರ ಬರೆಯಲಾಗಿ, ಈವರೆವಿಗೂ 
ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. 

ಕಡತ ಪರಿಶೀಲಿಸಲಾಯಿತು. ಕೆಳಕಂಡ ದಾಖಲಾತಿಗಳು ಕಂಡುಬಂದಿರುತ್ತವೆ. 

1) ಶೋಧನ ಸಮುಚಿತ ಆಧಾರ 

2) ಮಹಜರ್‌ ಕ್ರಮ 

3) ಮೆಮೊ ಆಫ್‌ ಆರೆಸ್ಟ್‌ 

4) ಜಡ್ಮಿ ಪತ್ರ 

5) ಸ್ಪತ್ತಿನ ಪಟ್ಟಿ 

6) ಪ್ರಥಮ ಮಾಹಿತಿ ವರದಿ 

ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ:27.11.2008ರಂದು ಮೈಸೂರು ತಾಲ್ಲೂಕು, ಹೂಟಗಳ್ಳಿ 
ಎಸ್‌.ಆರ್‌. ಎಸ್‌ ಕಾಲೋನಿ, ವಿಶ್ವ ಕರ್ಮ ಸಮಿತಿ ಎಂದು ನಾಮಾಂಕಿತ ಹೊಂದಿರುವ ಫಲಕದ ಪಕ್ಕದಲ್ಲಿರುವ ಎಂ. ರಾಜು 
ಬಿನ್‌ ಮಹದೇವು ಇವರ ವಾಸದ ಮನೆಯಲ್ಲಿ 112.320 ಲೀ. ನಕಲಿ ಮದ್ಯ, 105 ಲೀ. ಸಂಸ್ಕರಿಸಿದ ಮದ್ಯ (ಬ್ಲೆಂಡ್‌) ಖಾಲಿ 
ಸೀಸೆಗಳು, ಲೇಬಲ್‌ಗಳು, ಕಾರ್ಕ್‌ಗಳು, ಭದ್ರತಾ ಅಂಟು ಚೀಟಿಗಳು ಮತ್ತು ವೆನಿಲಾ ಎಸೆನ್ಸ್‌ಗಳನ್ನು ಹೊಂದಿದ್ದು, ಇದನ್ನು 
ಸಾಗಾಣಿಕೆ ಮಾಡಲು ಕೆಎ-05/ಎ೦-3582 ನೋಂದಣಿ ಸಂಖ್ಯೆಯ ಮಾರುತಿ-800 ವಾಹನವನ್ನು ಉಪಯೋಗಿಸಲು 
ಇಟ್ಟುಕೊಂಡಿದ್ದುದು ಕಂಡುಬಂದಿರುತ್ತದೆ. ಸಂದರ್ಭದಲ್ಲಿ ಆರೋಪಿ ಎಂ. ರಾಜು ಬಿನ್‌ ಮಹದೇವ ಇವರನ್ನು 
ದಸ್ತಗಿರಿಗೊಳಿಸಲಾಗಿರುತ್ತದೆ. ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ/ ವಾಹನ ಮಾಲೀಕರಾಗಲೀ ತಮ್ಮ ನಿಲುವು 
ಏನೆಂಬುದನ್ನು ಮತ್ತು ಮಾಲೀಕರ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಹಾಜರಾಗಿ 
ಇದುವರೆವಿಗೂ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು 6 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನೆ ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೨೯ 





ಆದೇಶ ಸಂಖ್ಯೆ: ಡಿಟಿಸಿಆರ್‌/251/2008-09, ದಿನಾಂಕ:28ನೇ ಮೇ, 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ)ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ 
ನಂತರ ಕಲಂ 43(ಎ) (2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬ್ಕಾರಿ ಉಪ ನಿರೀಕ್ಷಕರು, ಗುಪ್ತ 
ವಾರ್ತಾದಳ, ಮೈಸೂರು ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:19/2008-09, ದಿನಾಂಕ:27-11-08ರಂದು 
ವಶಪಡಿಸಿಕೊಂಡ ಕೆಎ-05/ಎ೦-3582 ನೋಂದಣಿ ಸಂಖ್ಯೆಯ ಮಾರುತಿ-800 ವಾಹನವನ್ನು, 112.320 ಲೀ. ನಕಲಿ ಮದ್ಯ, 
105 ಲೀ. ಬ್ಲೆಂಡ್‌ ಮದ್ಯ ಮತ್ತು ಇತರೆ ವಸ್ತುಗಳನ್ನು (ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿದೆ. 
(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಮೇ ತಿಂಗಳ 28ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಡಾ॥ ವೈ. ಮಂಜುನಾಥ್‌ 
ಪಿ.ಆರ್‌.526 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಆವರ 
ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:457/2008-09, ದಿನಾ೦ಕ:28ನೇ ಮೇ, 2009 
ಉಪಸ್ಥಿತರು: ಡಾ| ವೈ.ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಫಿರ್ಯಾದುದಾರರು ಪ್ರತಿವಾದಿ/ ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು ವಿರುದ್ಧ 1) ಕೆ.ಎಸ್‌.ರಾಜು ಬಿನ್‌ ಕೆ.ಹೆಚ್‌.ಶಿವಣ್ಣ 
ಹುಣಸೂರು ವಲಯ, ಹುಣಸೂರು. 2) ಕೆ.ಹೆಚ್‌.ಶಿವಣ್ಣ ಬಿನ್‌ ಲೇ॥ ಹೊನ್ನಪ್ಪ 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:14-03-2009ರಂದು ಬೆಳಿಗ್ಗೆ 8:50 ಗಂಟೆ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು, ಹುಣಸೂರು 
ವಲಯ, ಇವರು ಹುಣಸೂರು ತಾಲ್ಲೂಕು, ಹುಣಸೂರು-ಕೆ.ಆರ್‌.ನಗರ ಬೈಪಾಸ್‌ ರಸ್ತೆಯ ಕಲ್ಕುಣಿಕೆಯಲ್ಲಿರುವ ಕೆ.ಎಸ್‌.ರಾಜು 
ಬಿನ್‌ ಕೆ.ಹೆಜ್‌.ಶಿವಣ್ಣ ಎಂಬುವರಿಗೆ ಸೇರಿದ ತೋಟದ ಹೆಂಚಿನ ಮನೆಯ ಒಳಭಾಗದ ಅಂಗಳದಲ್ಲಿ ಸುಮಾರು 3 ರಿಂದ 4 
ದೊಡ್ಡ ಬಿಂದಿಗೆಗಳಿದ್ದು, ಅವುಗಳಲ್ಲಿ 110 ಲೀ. ಸೇಂದಿಯನ್ನು ಹೊಂದಿದ್ದು, ಇದನ್ನು ಸಾಗಾಣಿಕೆ ಮಾಡಲು ಕೆಎ-09/ಎಸ್‌- 
8673 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಎಕ್ಸೆಲ್‌-50 ವಾಹನವನ್ನು ಉಪಯೋಗಿಸಲು ಇಟ್ಟುಕೊಂಡಿದ್ದ ಆರೋಪಕ್ಕಾಗಿ 
ವಾಹನ ಮತ್ತು ಸೇಂದಿಯನ್ನು ಜಪ್ಪುಗೊಳಿಸಿ, ಪ್ರಥಮ ಮಾಹಿತಿ ವರದಿ ಸಂಖ್ಯೆ: 16/2008-09 ರಲ್ಲಿ ಕರ್ನಾಟಕ ಅಬಕಾರಿ 
ಕಾಯಿದೆ 1965ರ ಕಲಂ 11. 1301) (ಎ) ಮತ್ತು (ಸಿ) ರೀತ್ಯಾ ಅಪರಾಧವಾಗಿದ್ದು, ಕಲಂ 32, 38(ಎ) ರೀತ್ಯಾ 
ಶಿಕ್ಷಾರ್ಹವಾದ್ದರಿಂದ ಮೊಕದ್ದಮೆ ದಾಖಲಿಸಿ, ಕೆ.ಎಸ್‌.ರಾಜು ಎ೦ಬ ಆರೋಪಿಯನ್ನು ಬಂಧಿಸಿ, ನ್ಯಾಯಾಲಯದ ವಶಕ್ಕೆ 
ಒಪ್ಪಿಸಿರುವುದಾಗಿ ಪ್ರಥಮ ಮಾಹಿತಿ ವರದಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ "ಬಿ' ವಹಿಯನ್ನು ಕೋರಿ, ಮೈಸೂರು ಪೂರ್ವ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ದಿನಾ೦ಕ:20-03-2009 ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಹುಣಸೂರು ವಲಯದ 
ಅಬಕಾರಿ ನಿರೀಕ್ಷಕರು, ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ "ಬಿ' ವಹಿಯ ಪ್ರತಿಯನ್ನು ಪಡೆದು, ತಮ್ಮ ದಿನಾಂಕ: 
08-05-09 ರ ಪತ್ರದಲ್ಲಿ ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. "ಬಿ' ವಹಿಯನ್ನು ಪರಿಶೀಲಿಸಲಾಗಿ, ಚಾರ್ಚಿಸ್‌ ನಂ. ಎ810ಎಫ್‌- 
999836, ಇಂಜಿನ್‌ ನಂ.ಎ810ಎ೦-981668 ಆಗಿದ್ದು, ಕೆ.ಹೆಚ್‌.ಶಿವಣ್ಣ ಬಿನ್‌ ಲೇ॥ ಕೆ.ಬಿ.ಹೊನ್ನಪ್ಪ, ರಂಗನಾಥ ಬಡಾವಣೆ, 
ಕೆ.ಆರ್‌.ನಗರ ರಸ್ತೆ ಕಲ್ಕುಣಿಕೆ, ಹುಣಸೂರು ತಾಲ್ಲೂಕು ಇವರ ಒಡೆತನದಲ್ಲಿದ್ದು, ವಾಹನ ಮತ್ತು ಸೇಂದಿಯನ್ನು ಸರ್ಕಾರಕ್ಕೆ ಏಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಲಂ 43(ಬಿ) ರ ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ ನೀಡಲಾಗಿರುತ್ತದೆ. ಸದರಿ 
ನೋಟೀಸ್‌ನ್ನು ವಾಹನ ಮಾಲೀಕರಿಗೆ ದಿನಾ೦ಕ:19-05-09ರಂದು ಹುಣಸೂರು ವಲಯದ ಅಬಕಾರಿ ನಿರೀಕ್ಷಕರು, 
ಜಾರಿಗೊಳಿಸಿ, ದಿನಾಂಕ: 28-05-09ರ೦ದು ಸ್ವೀಕೃತಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 


po) 


೨೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಈ ಪ್ರಕರಣದಲ್ಲಿ ಮಾದರಿ ತೆಗೆಯಲಾದ ಮಾದಕ ದ್ರವ್ಯಗಳನ್ನು ಬೆ೦ಗಳೂರಿನ ಮುಖ್ಯ ರಾಸಾಯನಿಕ ತಜ್ಞರಿಗೆ 
ಕಳುಹಿಸಿ, ತಮ್ಮ ವರದಿ ದಿನಾಂಕ:04-05-09 ರಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಅಂಶ ಕಂಡುಬಂದಿದ್ದು, ಅವು ಮಾನವ 
ಸೇವನೆಗೆ ಯೋಗ್ಯವೆಂದು ರಾಸಾಯನಿಕ ತಜ್ಞರ ವರದಿಯಿಂದ ದೃಢಪಟ್ಟರುತ್ತದೆ. 

ಕಡತ ಪರಿಶೀಲಿಸಲಾಯಿತು. ಕೆಳಕಂಡ ದಾಖಲಾತಿಗಳು ಕಂಡುಬಂದಿರುತ್ತವೆ. 

1) ಶೋಧನ ಸಮುಚಿತ ಆಧಾರ 

2) ಮಹಜರ್‌ ಕ್ರಮ 

3) ಮೆಮೊ ಆಫ್‌ ಆರೆಸ್ಟ್‌ 

4) ಜಡಿ ಪತ್ರ 

5) ಸ್ವತ್ತಿನ ಪಟ್ಟಿ 

6) ಪ್ರಥಮ ಮಾಹಿತಿ ವರದಿ 

7) ರಾಸಾಯನಿಕ ತಜ್ಞರ ವರದಿ 

8) ರಿಮ್ಯಾಂಡ್‌ ಅರ್ಜಿ 

ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾ೦ಕ:14.03.09ರಂದು ಹುಣಸೂರು ತಾಲ್ಲೂಕು, 
ಹುಣಸೂರು-ಕೆ.ಆರ್‌.ನಗರ ಬೈಪಾಸ್‌ ರಸ್ತೆಯ ಕಲ್ಕುಣಿಕೆಯಲ್ಲಿರುವ ಕೆ.ಎಸ್‌.ರಾಜು ಬಿನ್‌ ಕೆ.ಹೆಚ್‌. ಶಿವಣ್ಣ ಎಂಬುವರಿಗೆ 
ಸೇರಿದ ತೋಟದ ಹೆಂಚಿನ ಮನೆಯ ಒಳಭಾಗದ ಅಂಗಳದಲ್ಲಿ ಸುಮಾರು 3 ರಿಂದ 4 ದೊಡ್ಡ ಬಿಂದಿಗೆಗಳಿದ್ದು, ಅವುಗಳಲ್ಲಿ 
110 ಲೀ. ಸೇಂದಿಯನ್ನು ಹೊಂದಿದ್ದು, ಇದನ್ನು ಸಾಗಾಣಿಕೆ ಮಾಡಲು ಕೆಎ-09/ಎಸ್‌-8673 ನೋಂದಣಿ ಸಂಖ್ಯೆಯ ಟಿವಿಎಸ್‌ 
ಎಕ್ಸೆಲ್‌-50 ವಾಹನವನ್ನು ಉಪಯೋಗಿಸಲು ಇಟ್ಟುಕೊಂಡಿದ್ದುದು ಕಂಡುಬಂದಿರುತ್ತದೆ. ಸಂದರ್ಭದಲ್ಲಿ ಆರೋಪಿ 
ಕೆ.ಎಸ್‌.ರಾಜು ಬಿನ್‌ ಕೆ.ಹೆಚ್‌.ಶಿವಣ್ಣ ಇವರನ್ನು ದಸ್ತಗಿರಿಗೊಳಿಸಲಾಗಿರುತ್ತದೆ. ಅಲ್ಲದೇ "ಬಿ' ವಹಿ ರನ್ವಯ ವಾಹನ 
ಮಾಲೀಕರಾದ ಕೆ.ಹೆಚ್‌.ಶಿವಣ್ಣ ಬಿನ್‌ ಲೇ॥ ಕೆ.ಬಿ.ಹೊನ್ನಪ್ಪ, ಇವರಿಗೆ ಈ ಪ್ರಾಧಿಕಾರದಿಂದ ದಿನಾ೦ಕ:14-05-2009 ರಂದು 
ಕಲಂ 43(ಬಿ)ರ ಅಡಿಯಲ್ಲಿ ನೀಡಲಾದ ಕಾರಣ ಕೇಳುವ ನೋಟೀಸ್‌ ಜಾರಿಯಾಗಿದ್ದರೂ ಸಹ ಆರೋಪಿಯಾಗಲೀ/ವಾಹನ 
ಮಾಲೀಕರಾಗಲೀ ತಮ್ಮ ನಿಲುವು ಏನೆಂಬುದನ್ನು ಮತ್ತು ತಮ್ಮ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ 
ಇದುವರೆವಿಗೂ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ. ಹುಣಸೂರು ವಲಯದ ಅಬಕಾರಿ ನಿರೀಕ್ಷಕರು, ತಮ್ಮ ಪತ್ರ ದಿನಾಂಕ:28.05.09ರಲ್ಲಿ 
ಜಪ್ತುಗೊಳಿಸಲಾದ ವಾಹನವನ್ನು ಮತ್ತು ಸೇಂದಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವರದಿ ಮಾಡಿರುತ್ತಾರೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು ಎರಡು ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ. ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನೆ ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/457/2008-09, ದಿನಾ೦ಕ:28ನೇ ಮೇ, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ)ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ 
ನಂತರ ಕಲಂ 43(ಎ) (2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬ್ಕಾರಿ ಉಪ ನಿರೀಕ್ಷಕರು, ಹುಣಸೂರು 
ವಲಯ, ಹುಣಸೂರು ಇವರು ಹೂಡಲಾದ ಪ್ರಮಾ.ವರದಿ ಸಂಖ್ಯೆ16/2008-09, ದಿನಾಂಕ:14-09-09 ರಂದು 
ವಶಪಡಿಸಿಕೊಂಡ ಕೆಎ-09/ಎಸ್‌-8673 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಎಕ್ಸ್‌ಎಲ್‌-50 ವಾಹನವನ್ನು ಮತ್ತು 110 ಲೀ. 
ಸೇಂದಿಯನ್ನು (ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಮೇ ತಿಂಗಳ 28ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನ೦ತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 

ಈ ಆದೇಶವು ಇಂದಿನಿಂದ 30 ದಿನಗಳ ನ೦ತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 
ಪಿ.ಆರ್‌.532 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೩೧ 





ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಆವರ 
ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:315(ಎ)/2007-08, ದಿನಾ೦ಕ:28ನೇ ಮೇ, 2009 
ಉಪಸ್ಥಿತರು: ಡಾ| ವೈ.ಮ೦ಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು: ಪ್ರತಿವಾದಿ/ ಆರೋಪಿ 

ಅಬಕಾರಿ ಉಪ ನಿರೀಕ್ಷಕರು ವಿರುದ್ಧ 1 ತಲೆ ತಪ್ಪಿಸಿಕೊಂಡಿರುತ್ತಾನೆ. 

ಹುಣಸೂರು ವಲಯ, ಹುಣಸೂರು. 

ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:21-04-2008ರಂದು ಬೆಳಿಗ್ಗೆ 830 ಗಂಟಿ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು, ಹುಣಸೂರು 
ವಲಯ, ಇವರು ಹುಣಸೂರು ತಾಲ್ಲೂಕು, ಹನಗೂಡು ಹೋಬಳಿ, ಕೊಟ್ಟಿಗೆ ಕಾವಲ್‌-ಕೂಡ್ದೂರು ರಸ್ತೆ, ಕೊಟ್ಟಿಗೆ ಗ್ರಾಮದ 
ಕಾಲುವೆ ಹತ್ತಿರ ಅಕ್ರಮವಾಗಿ 40 ಲೀ. ಸೇಂದಿಯನ್ನು ಟಿಎನ್‌-29/ಕ್ಯೂ-6179 ನೋಂದಣಿ ಸಂಖ್ಯೆಯ ಬಜಾಜ್‌ ಎಂ-80 
ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಸೇಂದಿಯನ್ನು ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ 
ವರದಿ ಸಂಖ್ಯೆ: 02/2007-08 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 13 (1) (ಎ) (ಸಿ) ಮತ್ತು 14ರ 
ರೀತ್ಯಾ ಅಪರಾಧವಾಗಿದ್ದು, ಕಲಂ 32, 34, 38(ಎ) ಮತ್ತು 43(ಎ)ರ ರೀತ್ಯಾ ಶಿಕ್ಷಾರ್ಹವಾದ್ದರಿ೦ದ ಮೊಕದ್ದಮೆ ದಾಖಲಿಸಿ, 
ಆರೋಪಿ ತಲೆ ಮರೆಸಿಕೊಂಡಿರುವುದಾಗಿ ನಮೂದಿಸಿ, ಪ್ರಥಮ ಮಾಹಿತಿ ವರದಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ "ಬಿ' ವಹಿಯ ಪ್ರತಿಯನ್ನು ಕೋರಿ, ತಮಿಳುನಾಡು ರಾಜ್ಯದ ಚೆನ್ನೈನ 
ಸಾರಿಗೆ ಆಯುಕ್ತರಿಗೆ ದಿನಾಂಕ: 21-07-2008ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆದು, ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಂದ "ಬಿ' ವಹಿಯನ್ನು ಕಳುಹಿಸಲು ಸೂಚಿಸುವಂತೆ, ಕೋರಲಾಗಿದೆ. ಇದುವರೆವಿಗೂ ಯಾವುದೇ ಪ್ರತಿಕ್ರಿಯೆ 
ಇರುವುದಿಲ್ಲ. 

ಈ ಪ್ರಕರಣದಲ್ಲಿ ಮಾದರಿ ತೆಗೆಯಲಾದ ಮಾದಕ ದ್ರವ್ಯಗಳನ್ನು ಬೆಂಗಳೂರಿನ ಮುಖ್ಯ ರಾಸಾಯನಿಕ ತಜ್ಞರಿಗೆ 
ಕಳುಹಿಸಿ, ತಮ್ಮ ವರದಿ ದಿ: 22-04-2008ರಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಅಂಶ ಕಂಡುಬಂದಿದ್ದು, ಅವು ಮಾನವ ಸೇವನೆಗೆ 
ಯೋಗ್ಯವೆಂದು ರಾಸಾಯನಿಕ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತದೆ. 

ಕಡತ ಪರಿಶೀಲಿಸಲಾಯಿತು. ಕೆಳಕಂಡ ದಾಖಲಾತಿಗಳು ಕಂಡುಬಂದಿರುತ್ತವೆ. 

1) ಶೋಧನ ಸಮುಚಿತ ಆಧಾರ 
2) ಮಹಜರ್‌ ಕ್ರಮ 

3) ಜಡ್ತಿ ಪತ್ರ 

4) ಸ್ಪತ್ತಿನ ಪಟ್ಟಿ 

5) ಪ್ರಥಮ ಮಾಹಿತಿ ವರದಿ 

6) ರಾಸಾಯನಿಕ ತಜ್ಞರ ವರದಿ 

ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ: 21.04.2008ರಂದು ಹುಣಸೂರು ತಾಲ್ಲೂಕು, 
ಹನಗೂಡು ಹೋಬಳಿ, ಕೊಟ್ಟಿಗೆ ಕಾವಲ್‌-ಕೂಡ್ದ್ಡೂರು ರಸ್ತೆ, ಕೊಟ್ಟಿಗೆ ಗ್ರಾಮದ ಕಾಲುವೆ ಹತ್ತಿರ ಅಕ್ರಮವಾಗಿ 40 ಲೀ. 
ಸೇಂದಿಯನ್ನು ಟಿಎನ್‌-29/ಕ್ಯೂ-6179 ನೋಂದಣಿ ಸಂಖ್ಯೆಯ ಬಜಾಜ್‌ ಎಂ-80 ವಾಹನದಲ್ಲಿ ಹೊಂದಿ ಸಾಗಾಣಿಕೆ 
ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ಆರೋಪಿ ತಲೆ ಮರೆಸಿಕೊಂಡಿರುತ್ತಾನೆ. ಈ ವಾಹನಕ್ಕೆ ಸಂಬಂಧಪಟ್ಟ 
ಆರೋಪಿಯಾಗಲೀ / ವಾಹನ ಮಾಲೀಕರಾಗಲೀ ಈ ಪ್ರಾಧಿಕಾರದ ಮುಂದೆ ತಮ್ಮ ನಿಲುವು ಏನೆಂಬುದನ್ನು ಮತ್ತು ತಮ್ಮ 
ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಇದುವರೆವಿಗೂ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಹಾಗೂ 
ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. ಹುಣಸೂರು ವಲಯದ ಅಬಕಾರಿ 
ನಿರೀಕ್ಷಕರು, ತಮ್ಮ ಪತ್ರ ದಿ: 2103.09 ರಲ್ಲಿ ಜಪ್ತುಗೊಳಿಸಲಾದ ವಾಹನವನ್ನು ಮತ್ತು ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ವರದಿ ಮಾಡಿರುತ್ತಾರೆ. 

ಪ್ರಥಮ ಮಾಹಿತಿ ವರದಿಯಲ್ಲಿ ಆರೋಪಿಯು ತಲೆ ಮರೆಸಿಕೊಂಡಿರುವುದಾಗಿ ಮೊಕದ್ದಮೆಯನ್ನು ದಾಖಲಿಸಿ, 
ಸುಮಾರು (11) ತಿಂಗಳಿಗೂ ಹೆಚ್ಚು ಕಾಲ ಕಳೆದಿರುತ್ತದೆ. ಇಂತಹ ಪ್ರಕರಣಗಳಲ್ಲಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 
43(ಸಿ) ರ ಅಡಿಯಲ್ಲಿ ಮೊಕದ್ದಮೆ ದಾಖಲಾದ ದಿನದಿಂದ ಒಂದು ತಿಂಗಳೊಳಗಾಗಿ ವಾಹನ ಮತ್ತು ಮಾದಕ ದ್ರವ್ಯಗಳು 
ತನ್ನದೆ೦ದು ಮಾಲೀಕತ್ವ ನಿರೂಪಿಸಲು ಮುಂದೆ ಬಾರದಿದ್ದ ಪಕ್ಷದಲ್ಲಿ ಅಂತಹ ವಾಹನ ಮತ್ತು ಮಾದಕ ದ್ರವ್ಯಗಳನ್ನು ಕಲಂ 
43(ಸಿ)ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿರುತ್ತದೆ. 


೨೭೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (1) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೇ" ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/315(ಎ)/2007-08, ದಿನಾ೦ಕ:28ನೇ ಮೇ, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ)ರ ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಅಬ್ಕಾರಿ ಉಪ ನಿರೀಕ್ಷಕರು, ಹುಣಸೂರು ವಲಯ, ಹುಣಸೂರು ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ: 02/2007-08, 
ದಿ: 21-04-08 ರಂದು ವಶಪಡಿಸಿಕೊಂಡ ಟಿಎನ್‌-29/ಕ್ಯೂ-6179 ನೋಂದಣಿ ಸಂಖ್ಯೆಯ ಬಜಾಜ್‌ ಎಂ-80 ವಾಹನವನ್ನು 
ಮತ್ತು 40 ಲೀ. ಸೇಂದಿಯನ್ನು (ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಮೇ ತಿಂಗಳ 28ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 

ಪಿ.ಆರ್‌.533 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 

ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಆವರ 

ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:145/2008-09, ದಿನಾ೦ಕ:28ನೇ ಮೇ, 2009 
ಉಪಸ್ಥಿತರು: ಡಾ| ವೈ.ಮ೦ಜುನಾಥ್‌, 

ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು: ಪ್ರತಿವಾದಿ/ ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು ವಿರುದ್ಧ 1) ರಂಗನಾಥ್‌ ಬಿನ್‌ ಯಲ್ಲಪ್ಪ 
ಹುಣಸೂರು ವಲಯ, ಹುಣಸೂರು. 2) ಮಂಗಳಮ್ಮ ಕೋಂ ಶ್ರೀಕಂಠ 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ: 28-09-2008 ರಂದು ಬೆಳಿಗ್ಗೆ 9:45 ಗಂಟೆ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು, ಹುಣಸೂರು 
ವಲಯ, ಇವರು ಹುಣಸೂರು ತಾಲ್ಲೂಕು, ಬಿಳಿಕೆರೆ ಹೋ॥, ಹುಸೇನ್‌ ಪುರ ಪೋಸ್ಟ್‌ಗೆ ಸೇರಿದ ತೆಂಕನಕೊಪ್ಪಲು ಗ್ರಾಮದ 
ಸರ್ಕಲ್‌ ಬಳಿ, ಅಕ್ರಮವಾಗಿ 7.920 ಲೀ. ಮದ್ಯವನ್ನು ಕೆಎ-05/ಹೆಚ್‌-2751 ನೋಂದಣಿ ಸಂಖ್ಯೆಯ ಬಜಾಜ್‌ ಸ್ಕೂಟರ್‌ 
ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ಪುಗೊಳಿಸಿ, ಪ್ರಥಮ ಮಾಹಿತಿ 
ವರದಿ ಸಂಖ್ಯೆ: 04/2008-09 ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 13(1)(ಎ) ಮತ್ತು 14ರ ರೀತ್ಯಾ 
ಅಪರಾಧವಾಗಿದ್ದು, ಕಲಂ 32ರ ರೀತ್ಯಾ ಶಿಕ್ಷಾರ್ಹವಾದ್ದರಿ೦ದ ಮೊಕದ್ದಮೆ ದಾಖಲಿಸಿ, ರಂಗನಾಥ ಬಿನ್‌ ಎಲ್ಲಪ್ಪ ಎಂಬ 
ಆರೋಪಿಯನ್ನು ಬಂಧಿಸಿ, ನ್ಯಾಯಾಲಯದ ವಶಕ್ಕೆ ಒಪ್ಪಿಸಿರುವುದಾಗಿ ಪ್ರಥಮ ಮಾಹಿತಿ ವರದಿಯನ್ನು ಈ ಪ್ರಾಧಿಕಾರಕ್ಕೆ 
ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ "ಬಿ' ವಹಿಯ ಪ್ರತಿಯನ್ನು ಕೋರಿ, ಬೆಂಗಳೂರು ಉತ್ತರ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳಿಗೆ ದಿನಾ೦ಕ:27-11-2008 ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಇದಕ್ಕೆ ಯಾವುದೇ 
ಪ್ರತಿಕ್ರಿಯೆ ಇರುವುದಿಲ್ಲ. 

ಈ ಪ್ರಕರಣದಲ್ಲಿ ಮಾದರಿ ತೆಗೆಯಲಾದ ಮಾದಕ ದ್ರವ್ಯಗಳನ್ನು ಬೆಂಗಳೂರಿನ ಮುಖ್ಯ ರಾಸಾಯನಿಕ ತಜ್ಞರಿಗೆ 
ಕಳುಹಿಸಿ, ತಮ್ಮ ವರದಿ ದಿನಾಂಕ:26-11-08 ರಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಅಂಶ ಕಂಡುಬಂದಿದ್ದು, ಅವು ಮಾನವ ಸೇವನೆಗೆ 
ಯೋಗ್ಯವೆಂದು ರಾಸಾಯನಿಕ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೩೩ 





ಕಡತ ಪರಿಶೀಲಿಸಲಾಯಿತು. ಕೆಳಕಂಡ ದಾಖಲಾತಿಗಳು ಕಂಡುಬಂದಿರುತ್ತವೆ. 

1) ಶೋಧನ ಸಮುಚಿತ ಆಧಾರ 

2) ಮಹಜರ್‌ ಕ್ರಮ 

3) ಜಡ್ತಿ ಪತ್ರ 

4) ಮಾದರಿ ಮೊಹರಿನ ನಕಲು 

5) ಸ್ಪತ್ತಿನ ಪಟ್ಟಿ 

6) ಪ್ರಥಮ ಮಾಹಿತಿ ವರದಿ 

7) ರಾಸಾಯನಿಕ ತಜ್ಞರ ವರದಿ 

ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ: 28.09.2008 ರಂದು ಹುಣಸೂರು ತಾಲ್ಲೂಕು, 
ಬಿಳಿಕೆರೆ ಹೋ॥, ಹುಸೇನ್‌ ಪುರ ಪೋಸ್ಟ್‌ಗೆ ಸೇರಿದ ತೆಂಕನಕೊಪ್ಪಲು ಗ್ರಾಮ ಸರ್ಕಲ್‌ ಬಳಿ, ಅಕ್ರಮವಾಗಿ 7.920 ಲೀಟರ್‌ 
ಮದ್ಯವನ್ನು ಯಾವುದೇ ರಹದಾರಿ ಇಲ್ಲದೆ ಕೆಎ-05/ಹೆಚ್‌-2751 ನೋಂದಣಿ ಸಂಖ್ಯೆಯ ಬಜಾಜ್‌ ಸ್ಕೂಟರ್‌ ವಾಹನದಲ್ಲಿ 
ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. 

ಈ ಸಂದರ್ಭದಲ್ಲಿ ಆರೋಪಿ ರಂಗನಾಥ ಬಿನ್‌ ಯಲ್ಲಪ್ಪ, ಮೀನಾಕ್ಷಿ ಬಡಾವಣೆ, ಕೆ.ಆರ್‌.ನಗರ ಟೌನ್‌, ಇವರನ್ನು 
ದಸ್ತಗಿರಿಗೊಳಿಸಲಾಗಿರುತ್ತದೆ. ಸದರಿ ಆರೋಪಿಯಾಗಲೀ / ವಾಹನ ಮಾಲೀಕರಾಗಲೀ ಈ ಪ್ರಾಧಿಕಾರದ ಮುಂದೆ ತಮ್ಮ 
ನಿಲುವು ಏನೆಂಬುದನ್ನು ಮತ್ತು ತಮ್ಮ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಇದುವರೆವಿಗೂ 
ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ 
ನಡೆಸಿರುವುದಿಲ್ಲ. ಹುಣಸೂರು ವಲಯದ ಅಬಕಾರಿ ನಿರೀಕ್ಷಕರು, ತಮ್ಮ ಪತ್ರ ದಿನಾಂಕ:21.03.09 ರಲ್ಲಿ ಜಪ್ತುಗೊಳಿಸಲಾದ 
ವಾಹನವನ್ನು ಮತ್ತು ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವರದಿ ಮಾಡಿರುತ್ತಾರೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (8) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬರೂ ಇಂದಿನ ವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎ೦ಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿ೦ದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌/145/2008-09, ದಿನಾ೦ಕ:28ನೇ ಮೇ, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ)ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ 
ನಂತರ ಕಲಂ 43(ಎ) (2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬ್ಕಾರಿ ಉಪ ನಿರೀಕ್ಷಕರು. ಹುಣಸೂರು 
ವಲಯ, ಹುಣಸೂರು ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:4/2008-09, ದಿನಾಂಕ:28-09-08 ರಂದು 
ವಶಪಡಿಸಿಕೊಂಡ ಕೆಎ-05/ಹೆಚ್‌-2751 ನೋಂದಣಿ ಸಂಖ್ಯೆಯ ಬಜಾಜ್‌ ಸ್ಕೂಟರ್‌ ವಾಹನವನ್ನು ಮತ್ತು 7.920 ಲೀ. 
ಮದ್ಯವನ್ನು (ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊ೦ಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಮೇ ತಿಂಗಳ 28ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 
ಪಿ.ಆರ್‌.534 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


೨೭೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಆವರ 
ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:302(ಎ)/2007-08, ದಿನಾಂಕ:28ನೇ ಮೇ, 2009 
ಉಪಸ್ಥಿತರು: ಡಾ| ವೈ.ಮ೦ಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು: ಪ್ರತಿವಾದಿ/ ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು ವಿರುದ್ಧ 1) ಎನ್‌. ವೆಂಕಟೇಶ್‌ ಬಿನ್‌ ನಾರಾಯಣಪ್ಪ, 
ಗುಪ್ಪ ವಾರ್ತಾವಿಭಾಗ, ಮೈಸೂರು. ಶನಿ ಮಹಾತ್ಮ ಬಡಾವಣೆ, ಎನ್‌.ಆರ್‌.ಮೊಹಲ್ಲಾ. 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:30-01-2008 ರಂದು ರಾತ್ರಿ 11-00 ಗಂಟೆಯ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ಗುಪ್ತ ವಾರ್ತಾ 
ವಿಭಾಗ, ಮೈಸೂರು ಇವರು ಮೈಸೂರು ಸಿಟಿ, ರಮಾಬಾಯಿನಗರ, ಆಶ್ರಯ ಮನೆ ನಂ. 185 ಮತ್ತು 186ರ ಮನೆಯ ಹತ್ತಿರ, 
ಕೆಎ-01/ಎ೦ಎ-485 ನೋಂದಣಿ ಸಂಖ್ಯೆಯ ಮಾರುತಿ-800 ವಾಹನದಲ್ಲಿ ಅಕ್ರಮವಾಗಿ 175 ಲೀ. ಮದ್ಯಸರ ಹಾಗೂ ವಿವಿಧ 
ಮಾದರಿಯ ಮದ್ಯ ಬಾಟಲ್‌ಗಳ ಮುಚ್ಚಳಗಳು, ಖಾಲಿ ಸೀಸೆಗಳು ಮತ್ತು ನಕಲಿ ಮದ್ಯ ತಯಾರಿಸಲು ಉಪಯೋಗಿಸುವ 
ಪರಿಕರಗಳನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದಕ್ಕಾಗಿ ವಾಹನ, ಮದ್ಯಸಾರ ಮತ್ತು ಇತರೆ ವಸ್ತುಗಳನ್ನು ಜಪ್ತು ಮಾಡಿ, 
ಪ್ರಕರಣ ಸಂಖ್ಯೆ:11/2007-08ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ ರೀತ್ಯ ಮೊಕದ್ದಮೆ ದಾಖಲಿಸಿ, ಸಂಬಂಧಪಟ್ಟ 
ದಾಖಲಾತಿಗಳನ್ನು ತಮ್ಮ ವರದಿಯೊಂದಿಗೆ ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಾಹನವನ್ನು ಯಾರಿಂದ ವಶಪಡಿಸಿಕೊಳ್ಳಲಾಯಿತೊ ಅಂತ ಆರೋಪಿಗಳಿಗೆ ವಾಹನ ಮತ್ತು ಮದ್ಯವನ್ನು ಸರ್ಕಾರಕ್ಕೆ 
ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಲಂ 43(ಬಿ) ರ ಅಡಿಯಲ್ಲಿ ಕಾರಣ ಕೇಳಿ ನೋಟೀಸ್‌ ಕೇಳಲಾಗಿತ್ತು. ಸದರಿ 
ನೋಟೀಸ್‌ ಪಿ.ನಾರಾಯಣ, ಎನ್‌. ವೆಂಕಟೇಶ್‌ ಇವರಿಗೆ ಜಾರಿಯಾಗಿ ಸ್ವೀಕೃತಿಯು ದಿನಾ೦ಕ:28-02-2008 ರಂದು ಈ 
ಪ್ರಾಧಿಕಾರಕ್ಕೆ ಸ್ವೀಕೃತವಾಗಿರುತ್ತದೆ. 

ವಾಹನದ ಮಾಲೀಕತ್ವದ ವಿವರವುಳ್ಳ "ಬಿ' ವಹಿಯನ್ನು ಕೋರಿ ಬೆಂಗಳೂರು ಕೇಂದ್ರ ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ಈ ಪ್ರಾಧಿಕಾರದಿಂದ ದಿ: 16-02-.2008ರಂದು ಪತ್ರ ಬರೆಯಲಾಗಿದೆ. ಇದಕ್ಕೆ ಯಾವುದೇ ಪ್ರತಿಕ್ರಿಯೆ 
ದೊರೆಯದ ಕಾರಣ ದಿನಾ೦ಕ : 21-07-2008 ರಂದು ಮತ್ತು 05-11-2008ರಂದು ಮತ್ತೊಮ್ಮೆ ಪತ್ರ ವ್ಯವಹಾರ 
ನಡೆಸಲಾಗಿರುತ್ತದೆ. ಅದರಂತೆ "ಬಿ' ವಹಿಯ ಪ್ರತಿಯನ್ನು ಈ ಪ್ರಾಧಿಕಾರಕ್ಕೆ ಕಳುಹಿಸಿರುತ್ತಾರೆ. ಅದನ್ನು ಪರಿಶೀಲಿಸಲಾಗಿ 
ಸಂಜಯ್‌ ಎಸ್‌.ಕಿಕ್ಲಾ ಬಿನ್‌ ಸುರೇಶ್‌ ಕಿಕ್ಷಾಾ ನಂ.16, 7ನೇ ಮೈನ್‌, 1ನೇ ಬ್ಲಾಕ್‌, 80 ಅಡಿ ರಸ್ತೆ ಕೋರಮಂಗಲ, 
ಬೆಂಗಳೂರು ಇವರ ಒಡೆತನದಲ್ಲಿದ್ದು ಸದರಿ ವಾಹನ ಮಾಲೀಕರಿಗೆ ಈ ಪ್ರಾಧಿಕಾರದಿಂದ ದಿ: 12.12.08 ರಂದು ವಾಹನವನ್ನು 
ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಲಂ 43(ಬಿ) ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸ್‌ನ್ನು 
ನೋಂದಣಿ ಅಂಚೆ ಮೂಲಕ ಕಳುಹಿಸಲಾಗಿದ್ದು, ವಿಳಾಸದಲ್ಲಿ ಇಲ್ಲವೆಂಬ ಷರಾದೊಂದಿಗೆ ಅಂಚೆ ಇಲಾಖೆಯವರು ಈ 
ಪ್ರಾಧಿಕಾರಕ್ಕೆ ಹಿಂತಿರುಗಿಸಿರುತ್ತಾರೆ. 

ಕಡತ ಪರಿಶೀಲಿಸಲಾಯಿತು. ದಿನಾಂಕ: 30-01-08 ರಂದು ಮೈಸೂರು ಸಿಟಿ, ರಮಾಬಾಯಿನಗರ, ಆಶ್ರಯ ಮನೆ 
ನಂ. 185 ಮತ್ತು 186 ರ ಮನೆಯ ಹತ್ತಿರ, ಕೆಎ-01/ಎ೦ಎ-485 ನೋಂದಣಿ ಸಂಖ್ಯೆಯ ಮಾರುತಿ-800 ವಾಹನದಲ್ಲಿ 
ಅಕ್ರಮವಾಗಿ 175 ಲೀ. ಮದ್ಯಸಾರ ಹಾಗೂ ವಿವಿಧ ಮಾದರಿಯ ಮದ್ಯ ಬಾಟಲ್‌ಗಳ ಮುಚ್ಚಳಗಳು, ಖಾಲಿ ಸೀಸೆಗಳು ಮತ್ತು 
ನಕಲಿ ಮದ್ಯ ತಯಾರಿಸಲು ಉಪಯೋಗಿಸುವ ಪರಿಕರಗಳನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. 
ಈ ಸಂದರ್ಭದಲ್ಲಿ ಆರೋಪಿಗಳಾದ ಎನ್‌. ವೆಂಕಟೇಶ್‌ ಮತ್ತು ಪಿ. ನಾರಾಯಣ ಇವರನ್ನು ದಸ್ತಗಿರಿ ಮಾಡಲಾಗಿದ್ದು, 
ಇವರಿಗೂ ಸಹ ಈ ಪ್ರಾಧಿಕಾರದಿಂದ ಕಾರಣಕೇಳುವ ನೋಟಿಸನ್ನು ನೀಡಲಾಗಿದ್ದು ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ ಅಲ್ಲದೆ 
ಸದರಿ ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಗಳಾಗಲೀ / ವಾಹನ ಮಾಲೀಕರಾಗಲೀ ತಮ್ಮ ನಿಲುವು ಏನೆಂಬುದನ್ನು ಮತ್ತು 
ಮಾಲೀಕರ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಹಾಜರಾಗಿ ಇದುವರೆವಿಗೂ ಸ್ಪಷ್ಟವಾಗಿ 
ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿ೦ದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (14) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನ ವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೩೫ 





ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಡಿಟಿಸಿಆರ್‌/302(ಎ)/2008-09, ದಿನಾಂಕ:28ನೇ ಮೇ, 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ)ರಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ 
ನಂತರ ಕಲಂ 43(ಎ) (2) ರಡಿಯಲ್ಲಿ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬ್ಬಾರಿ ನಿರೀಕ್ಷಕರು, ಗುಪ್ತ ವಾರ್ತಾ 
ವಿಭಾಗ, ಮೈಸೂರು ಇವರು ಹೂಡಲಾದ ಪ್ರಮಾ.ವರದಿ ಸಂಖ್ಯೆ:11/2007-08, ದಿನಾಂಕ:30-01-08 ರಂದು 
ವಶಪಡಿಸಿಕೊಂಡ ಕೆಎ-01/ಎ೦ಎ-485 ನೋಂದಣಿ ಸಂಖ್ಯೆಯ ಮಾರುತಿ-800 ವಾಹನ, 175 ಲೀ. ಮದ್ಯಸಾರ ಮತು ಇತರೆ 
ವಸ್ತುಗಳನ್ನು (ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 
(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಮೇ ತಿಂಗಳ 28ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತಾ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಡಾ॥ ವೈ. ಮಂಜುನಾಥ್‌ 
ಪಿ.ಆರ್‌.566 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಆವರ 
ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:202/08-05-09, ದಿನಾಂಕ:8ನೇ ಮೇ, 2009 
ಉಪಸ್ಥಿತರು: ಡಾ| ವೈ.ಮ೦ಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು: ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಬದನವಾಳು ವಿರುದ್ಧ 1) ಮಹದೇವ ಬಿನ್‌ ಪುಟ್ಟಯ್ಯ, ಬಿಳುಗಲಿ, 
ಪೊಲೀಸ್‌ ಠಾಣೆ, ನಂಜನಗೂಡು ತಾಲ್ಲೂಕು. ನಂಜನಗೂಡು ತಾ|. 
2) ರವಿ ಬಿನ್‌ ರಂಗಸ್ವಾಮಿ, ಬಿಳುಗಲಿ ಗ್ರಾಮ, 
ನಂಜನಗೂಡು ತಾ. 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ 14-10-2007ರಂದು ಬೆಳಿಗ್ಗೆ 11-40 ಗಂಟೆಯ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಬದನವಾಳು ಪೋಲೀಸ್‌ 
ಠಾಣೆ, ನಂಜನಗೂಡು ತಾಲ್ಲೂಕು ಇವರು ನಂಜನಗೂಡು ತಾಲ್ಲೂಕು, ಬಿಳುಗಲಿ ಗ್ರಾಮದ ಮುರುಡ ಬಸವೇಶ್ವರ ದೇವಸ್ಥಾನದ 
ಬಳಿ ಟಿ.ವಿ.ಎಸ್‌ ಸ್ಟಾರ್‌ ಸಿಟಿ ಸಂಖ್ಯೆ : KAಿ-09/£6-3318 ರಲ್ಲಿ ಅಕ್ರಮವಾಗಿ 17.280 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದುದ್ದಕ್ಕಾಗಿ ವಾಹನ ಮತ್ತು ಮದ್ಯವನ್ನು ವಶಪಡಿಸಿಕೊಂಡು, ಪ್ರ.ಮಾ.ವ ಸಂ. 148/07-08 ರಲ್ಲಿ ಕರ್ನಾಟಕ ಅಬಕಾರಿ 
ಕಾಯಿದೆ 1965ರ ಕಲಂ 32 ಮತ್ತು 34ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಮೊಕದ್ದಮೆಯನ್ನು ದಾಖಲಿಸಿ, ಜಪ್ಪುಗೊಳಿಸಲಾದ ವಾಹನ 
ಮತ್ತು ಮಾದಕ ದ್ರವ್ಯಗಳನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಕೋರಿರುತ್ತಾರೆ. ಅಂತೆಯೇ ದಿನಾಂಕ:24-10-2007ರಂದು 
ನಂಜನಗೂಡು ಜಾರಿ ಮತ್ತು ತನಿಖೆಯ ಅಬಕಾರಿ ಉಪ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಈ ಪ್ರಾಧಿಕಾರದಿಂದ ಅನುಮತಿ 
ನೀಡಲಾಗಿದೆ. 

ನಂಜನಗೂಡು ಜಾರಿ ಮತ್ತು ತನಿಖೆಯ ಅಬಕಾರಿ ಉಪ ನಿರೀಕ್ಷಕರು ತಮ್ಮ ಪತ್ರದ ದಿನಾಂಕ:12-11-2007 ರಂದು ಈ 
ಪ್ರಕರಣದಲ್ಲಿ ಜಫ್ತುಗೊಳಿಸಲಾದ ವಾಹನ ಮತ್ತು ಮಾದಕ ದ್ರವ್ಯಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವರದಿ 
ಮಾಡಿರುತ್ತಾರೆ. ಅಂತೆಯೇ ದಿನಾಂಕ:14-11-2007ರಂದು (ಮಾದರಿಯನ್ನು ಹೊರತುಪಡಿಸಿ) 17.280 ಲೀ. ಮದ್ಯವನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶ ಹೊರಡಿಸಲಾಗಿರುತ್ತ ದೆ. ವಾಹನದ ಮಾಲೀಕತ್ವದ ವಿವರವನ್ನು ಕೋರಿ, ಮೈಸೂರು 
ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ:14-11-07ರಂದು ಪತ್ರ ಬರೆಯಲಾಗಿರುತ್ತದೆ. ಹಾಗೆಯೇ ಈ ಪ್ರಕರಣದ 
ಆರೋಪಿಗಳಾದ ಮಹದೇವ ಬಿನ್‌ ಪುಟ್ಟಯ್ಯ ಮತ್ತು ರವಿ ಬಿನ್‌ ರಂಗಸ್ವಾಮಿ ಇವರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ:14-11-07 
ರಂದು ವಾಹನ ಮತ್ತು ಮದ್ಯವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕರ್ನಾಟಕ ಅಬಕಾರಿ ಕಾಯಿದೆ ಕಲಂ 
43(ಬಿ) ಕಾರಣ ಕೇಳುವ ನೋಟೀಸನ್ನು ನೋಂದಣಿ ಅಂಚೆ ಮೂಲಕ ಜಾರಿಗೊಳಿಸಲಾಗಿದ್ದು, ಸದರಿ ನೋಟೀಸ್‌ 2 ಆರೋಪಿಗಳಿಗೆ 
ಜಾರಿಯಾಗಿ, ಸ್ವೀಕೃತಿಯು ಈ ಪ್ರಾಧಿಕಾರಕ್ಕೆ ಸ್ವೀಕೃತವಾಗಿರುತ್ತದೆ. 


೨೭೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಮಹದೇವ ಬಿನ್‌ ಪುಟ್ಟಯ್ಯ, ಬಿಳುಗಲಿ ಗ್ರಾಮ, ನಂಜನಗೂಡು ತಾಲ್ಲೂಕು ಇವರು ಸದರಿ ನೋಟೀಸಿಗೆ ಪ್ರತಿಕ್ರಿಯಿಸಿ, 
ತಾನು ಕಾನೂನಿನ ಅರಿವು ಇಲ್ಲದೇ ಈ ರೀತಿ ಮದ್ಯವನ್ನು ವಾಹನದಲ್ಲಿ ಹೊಂದಿ, ಸಾಗಿಸುತ್ತಿ ದ್ದು ದ್ದನ್ನು ಒಪ್ಪಿಕೊಂಡಿರುತ್ತಾನೆ. ಆದ 
ಕಾರಣ ಪ್ರಾಧಿಕಾರವು ವಾಹನಕ್ಕೆ ಸೂಕ್ತ ಬೆಲೆಯನ್ನು ನಿಗದಿಪಡಿಸಿದಲ್ಲಿ, ಆ ಬೆಲೆಯನ್ನು ಸರ್ಕಾರಕ್ಕೆ ಸಂದಾಯ ಮಾಡುವುದಾಗಿ 
ಒಪ್ಪಿ, ವಾಹನವನ್ನು ತನ್ನ ವಶಕ್ಕೆ ಬಿಡುಗಡೆ ಮಾಡಿಕೊಡಬೇಕೆಂದು ಕೋರಿರುತ್ತಾನೆ. 
ನಂಜನಗೂಡು ವಲಯದ ಅಬಕಾರಿ ಉಪ ನಿರೀಕ್ಷಕರು ಸದರಿ ವಾಹನದ ಮಾಲೀಕತ್ವದ ವಿವರವುಳ್ಳ “ಬ” ವಹಿಯ 
ಪ್ರತಿಯನ್ನು ಪಡೆದು, ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಇದನ್ನು ಪರಿಶೀಲಿಸಲಾಗಿ, ವಾಹನವು ಪಿ. ಮಹದೇವಸ್ವಾಮಿ ಬಿನ್‌ 
ಪುಟ್ಟಯ್ಯ ನಂ. 1, ಬಿಳುಗಲಿ ಗ್ರಾಮ, ನಂಜನಗೂಡು ತಾಲ್ಲೂಕು ಇವರ ಒಡೆತನದಲ್ಲಿರುವುದು ದೃಢಪಟ್ಟಿರುತ್ತ ದೆ. ಅರ್ಜಿದಾರರು / 
ವಾಹನದ ಮಾಲೀಕರು ಸ್ವತಃ ದಿನಾಂಕ:20.11.07ರಂದು ಪ್ರಾಧಿಕಾರಕ್ಕೆ ಸಲ್ಲಿಸಿರುವ ಮನವಿಯಲ್ಲಿ ಅವರ ತಿಳುವಳಿಕೆಯಲ್ಲಿ ಈ 
ಕೃತ್ಯ ನಡೆದಿರುವುದು ಸ್ಪಷ್ಟವಾಗಿ ಕಂಡುಬಂದಿರುತ್ತದೆ. 
ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಗಿ, ದಿನಾಂಕ:14-10-2007ರಂದು ನಂಜನಗೂಡು ತಾಲ್ಲೂ ಕು, ಬಿಳುಗಲಿ 
ಗ್ರಾಮದ ಮುರುಡ ಬಸವೇಶ್ವರ ದೇವಸ್ಥಾನದ ಬಳಿ ಟಿ.ವಿ.ಎಸ್‌ ಸ್ಟಾರ್‌ ಸಿಟಿ ಸಂಖ್ಯೆ:%-09/50-3318 ರಲ್ಲಿ ಅಕ್ರಮವಾಗಿ 
17.280 ಲೀ. ಮದ್ಯವನ್ನು ಯಾವುದೇ ರಹದಾರಿಯಿಲ್ಲದೆ ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದನ್ನು ಸ್ವತಃ ವಾಹನದ ಮಾಲೀಕರೇ 
ಒಪ್ಪಿಕೊಂಡಿರುತ್ತಾರೆ. ಆದ ಕಾರಣ ಈ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 
ಆದೇಶ ಸಂಖ್ಯೆ: ಡಿಟಿಸಿಆರ್‌/202/07-08, ದಿನಾಂಕ:8ನೇ ಮೇ, 2009 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ 
ಕಲಂ 43(ಎ)(2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ ಉಪ ನಿರೀಕ್ಷಕರು, ಬದನವಾಳು ಪೋಲೀಸ್‌ 
ಠಾಣೆ, ನಂಜನಗೂಡು ತಾಲ್ಲೂಕು ಇವರ ಪ್ರಮಾವ ಸಂ:148/07, ದಿ:14-10-2007ರಂದು ವಶಪಡಿಸಿಕೊಂಡ ಸಂಖ್ಯೆ:KA-09/EG- 
3318 ನೋಂದಣಿ ಟಿ.ವಿ.ಎಸ್‌ ಸ್ಟಾರ್‌ ಸಿಟಿ ವಾಹನವನ್ನು (17.280 ಲೀ. ಮದ್ಯವನ್ನು ಈಗಾಗಲೇ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗಿರುತ್ತ. ದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ. 
(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿಯ ಮೇ ತಿಂಗಳ 8ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ 
ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಪ್ರಾಧಿಕಾರದ ಮೊಹರಿನೊಂದಿಗೆ ಹೊರಡಿಸಲಾಗಿದೆ.) 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 
ಡಾ| ವೈ. ಮಂಜುನಾಥ್‌ 
ಪಿ.ಆರ್‌.619 ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಹಾಗೂ 
ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಕರ್ನಾಟಕ ವಿಧಾನಸಭೆ 
ಸಂಖ್ಯೆ: ವಿಸಸ/ಶಾರಶಾ/24/ಸಿಎ/2008-09, ದಿನಾಂಕ:10ನೇ ಜುಲೈ, 2009 
ವಿಷಯ: ವಿಧಾನಸಭಾ ಸದಸ್ಯರ ವಿಳಾಸದ ಬದಲಾವಣೆ. 
ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸದಸ್ಯರಾದ ಶ್ರೀ ಅಮರೇಗೌಡ ಎಲ್‌. ಪಾಟೀಲ್‌ ಬಯ್ಯಾಪುರ ಅವರು 
ಕೆಳಕಂಡಂತೆ ತಮ್ಮ ವಿಳಾಸವನ್ನು ಬದಲಾಯಿಸಿರುತ್ತಾರೆ. 
ಶ್ರೀ ಅಮರೇಗೌಡ ಎಲ್‌. ಪಾಟೀಲ್‌ ಬಯ್ಯಾಪುರ 
ವಿಧಾನಸಭಾ ಸದಸ್ಯರು, ಚೌಡಕಿ ಬಡಾವಣೆ, ಕೊಪ್ಪಳ ರಸ್ತೆ, ಕುಷ್ಟಗಿ, ಕೊಪ್ಪಳ ಜಿಲ್ಲೆ. 
ಆದಕಾರಣ, ಮಾನ್ಯ ಸದಸ್ಯರಿಗೆ ಇನ್ನು ಮುಂದೆ ಕಳುಹಿಸಲಾಗುವ ಎಲ್ಲಾ ಕಾಗದ ಪತ್ರಗಳನ್ನು ಮೇಲ್ಕಂಡ ವಿಳಾಸಕ್ಕೆ 
ಕಳುಹಿಸಿಕೊಡಬೇಕೆಂದು ಕೋರಲು ನಿರ್ದೆಶಿತನಾಗಿದ್ದೇನೆ. 
ಕೆ.ಸಿ. ಗೋಪಿಕೃಷ್ಣ 
ಪಿ.ಆರ್‌.649 ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಭೆ. 
ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ, ಉತ್ತರ ಕನ್ನಡ, ಕಾರವಾರ 
ಪತ್ರಿಕಾ ಪ್ರಕಟಣೆ 
ನಂ.ಜಿಸಕಅ:ಕಾ.ತ.ಬೇ:ಪ್ರಕಟಣೆ:ಎಸ್‌-4:ಸಿಆರ್‌13:09-10, ದಿನಾಂಕ:29ನೇ ಜೂನ್‌, 2009 
ವಿಷಯ:2009-10ನೇ ಸಾಲಿನ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರಿಗೆ ತರಬೇತಿ ಮತ್ತು ಧನ 
ಸಹಾಯ ನೀಡುವ ಬಗ್ಗೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೩೭ 





2009-10ನೇ ಸಾಲಿಗೆ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ವರ್ಗದ ನಿರುದ್ಯೋಗಿ ಕಾನೂನು ಪದವೀಧರರಿಗೆ ಸ್ವತಂತ್ರವಾಗಿ 
ವಕೀಲ ವೃತ್ತಿ ಪ್ರಾರಂಭಿಸಲು ಸಹಾಯವಾಗುವಂತೆ ಪ್ರತಿಯೊಬ್ಬ ಕಾನೂನು ಪದವೀಧರರಿಗೆ 4 ವರ್ಷಗಳ ತರಬೇತಿ ಮತ್ತು 
ಬಾರ್‌ ಕೌನ್ಸಿಲ್‌ನಲ್ಲಿ ಹೆಸರು ನೊಂದಾಯಿಸಲು ಹಾಗೂ ಕಾನೂನು ಗ್ರಂಥಗಳನ್ನು ಖರೀದಿಸಲು ರೂ.5000-00 ಮೀರದಂತೆ 
ಧನ ಸಹಾಯ ನೀಡಲಾಗುತ್ತದೆ. ಧನ ಸಹಾಯ ಪಡೆಯುವ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ವರ್ಗದ ನಿರುದ್ಯೋಗಿ ಕಾನೂನು 
ಪದವೀಧರರಿಗೆ ವಾರ್ಷಿಕ ವರಮಾನ ರೂ.18000-00 ಮೀರದಂತೆ ಇರುವ ಅಭ್ಯರ್ಥಿಗಳು ಸದರ ಸೌಲಭ್ಯಕ್ಕೆ ಅರ್ಹರಿರುತ್ತಾರೆ. 
ಆದ್ದರಿಂದ ತರಬೇತಿ ಪಡೆಯಲಿಚ್ಛಿಸುವ ಅರ್ಹ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ದಿನಾಂಕ:31.09.2009 ರೊಳಗಾಗಿ 
ಸಂಬಂಧಪಟ್ಟ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ, ಕಾರವಾರ ಇಲ್ಲಿಗೆ ಅರ್ಜಿ ಸಲ್ಲಿಸುವುದು. ಅರ್ಜಿ 
ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳವರ ಕಛೇರಿ ಕಾರವಾರ/ ಸಂಬಂಧಪಟ್ಟ 
ತಾಲ್ಲೂಕಿನ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿಯವರಿಗೆ ಸಂಪರ್ಕಿಸಬಹುದು. 

1) ಅರ್ಜಿದಾರರ ಗರಿಷ್ಟ ವಯೋಮಿತಿಯು ಅರ್ಜಿ ಸ್ವೀಕರಿಸಿದ ಕೊನೆಯ ದಿನಾಂಕದಂದು 35 ವರ್ಷ 
ಮೀರಿರಬಾರದು. 

2) ಆಯ್ಕೆಯಾದ ಅಭ್ಯರ್ಥಿಗೆ ಡಿಸ್ಟ್ರಿಕ್‌ ಪಬ್ಲಿಕ್‌ ಪ್ರಾಸಿಕ್ಯೂಟರ್‌ ಗವರ್ನಮೆಂಟ್‌ ಅಡ್ಡೊಕೇಟ್‌ ಅಥವಾ 20 ವರ್ಷಕ್ಕಿಂತ 
ಹೆಚ್ಚಿಗೆ ವಕೀಲ ವೃತ್ತಿ ನಡೆಸುತ್ತಿರುವ ವಕೀಲರ ಮುಖಾಂತರ ತರಬೇತಿ ನೀಡಲಾಗುವುದು. 

3) ತರಬೇತಿಗಾಗಿ ಆಯ್ಕೆ ಮಾಡಿಕೊಳ್ಳಬೇಕಾದ ಅಭ್ಯರ್ಥಿಯು ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ತಾರೀಖಿನ ಹಿಂದೆ 
2 ವರ್ಷಗಳ ವಕೀಲ ವೃತ್ತಿ ಮಾಡಿರಬೇಕು. 

4) ಅರ್ಜಿ ಸಲ್ಲಿಸುವಾಗ ಎಲ್ಲಾ ದಾಖಲಾತಿ ಪತ್ರಗಳನ್ನು ದೃಢೀಕರಿಸಿ ಸಲ್ಲಿಸುವುದು. 

ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳ 
ಪಿ.ಆರ್‌.594 ಉತ್ತರ ಕನ್ನಡ, ಕಾರವಾರ. 

ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಅಧಿಕಾರಿಗಳ ಕಛೇರಿ, ಉತ್ತರ ಕನ್ನಡ, ಕಾರವಾರ 

ಪ್ರಕಟಣೆ 
ಸಂಖ್ಯೆ: ಬಿಸಿಎಂ:ನಿಲಯ:ಕಾತಭ:ಸಿಆರ್‌-16:2009-10, ದಿನಾಂಕ:20ನೇ ಜೂನ್‌, 2009 

ವಿಷಯ: 2009-10ನೇ ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ ತರಬೇತಿ ನೀಡುವ ಕುರಿತು. 

2009-10ನೇ ಸಾಲಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರಿಗೆ ವಕೀಲ ವೃತ್ತಿ 
ಮತ್ತು ಜ್ಯೂಡಿಷಿಯಲ್‌ ಸೇವೆಗೆ ಸಂಬಂಧಿಸಿದಂತೆ ನ್ಯಾಯಾಡಳಿತದಲ್ಲಿ 4 ವರ್ಷಗಳ ತರಬೇತಿ ನೀಡುವ ಕುರಿತು ಹಿಂದುಳಿದ 
ವರ್ಗಗಳ ಕಾನೂನು ಪದವೀಧರರಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ಆಸಕ್ತ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರು 
ಈ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಅರ್ಜಿಗಳನ್ನು ದಿನಾ೦ಕ:20.07.2009ರ ಒಳಗಾಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಅಧಿಕಾರಿಗಳು, ಉತ್ತರ ಕನ್ನಡ, ಕಾರವಾರ ರವರಿಗೆ ಸಲ್ಲಿಸತಕ್ಕದ್ದು. ನಿಗದಿತ ಅರ್ಜಿ ನಮೂನೆಗಳನ್ನು ಈ 
ಕಛೇರಿಯಿ೦ದ ಪಡೆಯಬಹುದಾಗಿದೆ. 
ನಿಬಂಧನೆಗಳು: 

1 ಅಭ್ಯರ್ಥಿಯು ಕಾನೂನು ಪದವಿ ಮಾಡಿರಬೇಕು. ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಬೇಕು. ರಾಜ್ಯದ 
ನಿವಾಸಿಯಾಗಿರಬೇಕು. ವಕೀಲಿ ವೃತ್ತಿ ಅಭ್ಯಾಸ (ಪ್ರಾಕ್ಟೀಸ್‌) ನಿಗದಿಪಡಿಸಿರುವ ಅರ್ಹತೆ ಹೊಂದಿದ್ದು ತರಬೇತಿಗೆ ಅರ್ಜಿ 
ಸಲ್ಲಿಸುವ ದಿನಾಂಕಕ್ಕಿಂತ ಮುಂಚಿತವಾಗಿ ಎರಡು ವರ್ಷದೊಳಗೆ ಬಾರ್‌ ಕೌನ್ನಿಲ್‌ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರತಕ್ಕದ್ದು. 

2) ಕಾನೂನು ತರಬೇತಿ ಭತ್ಯೆಗಾಗಿ ಜಿಲ್ಲೆಯಿಂದ ಹತ್ತು (10) ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗುವುದು. 
ಪ್ರವರ್ಗ-1, 2ಎ, 3ಎ, 3ಬಿ, (3ಬಿ ಯಲ್ಲಿ ಕ್ರಿಶ್ಚಿನ್‌ ಮತ್ತು ಜೈನರುಗಳನ್ನು ಹೊರತುಪಡಿಸಿ) 

3) ಅಭ್ಯರ್ಥಿಗಳ ಪಾಲಕರು/ ಪೋಷಕರ ವಾರ್ಷಿಕ ಆದಾಯ ಮಿತಿ ರೂ.15,000.00 ಒಳಗಿರಬೇಕು. ಪ್ರವರ್ಗ 1 
ರಡಿಯಲ್ಲಿ ಬರುವ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಆದಾಯ ಮಿತಿ ಇರುವುದಿಲ್ಲ. 

4) ತರಬೇತಿ ಅವಧಿಯು ನಾಲ್ಕು ವರ್ಷಗಳು ತರಬೇತಿ ಅವಧಿಯಲ್ಲಿ ಮಾಹೆಯಾನ ರೂ.1,000.00 ದಂತೆ ತರಬೇತಿ 
ಭತ್ಯೆ ನೀಡಲಾಗುವುದು. 

5) ಪ್ರವರ್ಗ-1 ಕೆ ಸೇರಿದ ಅಭ್ಯರ್ಥಿಗಳಿಗೆ ವಯೋಮಿತಿ 31 ವರ್ಷಗಳು, ಇತರೇ ಹಿಂದುಳಿದ ವರ್ಗಗಳ 
ಅಭ್ಯರ್ಥಿಗಳಿಗೆ 30 ವರ್ಷಗಳು ಮೀರಿರಬಾರದು. 

6) ಅಭ್ಯರ್ಥಿ ಕಾನೂನು ಪದವಿ ಮುಗಿಸಿ ಅರ್ಜಿ ಸ್ವೀಕರಿಸಲು ಕೊನೆಯ ದಿನಾಂಕಕ್ಕೆ ಎರಡು ವರ್ಷ 
ಒಳಗೊಂಡಿರಬೇಕು. 


೨೭೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





7) ಆಯ್ಕೆಯಾದ ಅಭ್ಯರ್ಥಿಗಳು ಜಿಲ್ಲಾ ಪಬ್ಲಿಕ್‌ ಪ್ರಾಸಿಕ್ಕೂಟರ್‌, ಸರ್ಕಾರಿ ವಕೀಲರು ಇತರೇ ಯಾವುದೇ 20 
ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಸೇವೆ ಸಲ್ಲಿಸಿರುವ ವಕೀಲರ ಹತ್ತಿರ ತರಬೇತಿಗೆ ನಿಯೋಜಿಸಲಾಗುವುದು. 

8) ಆಯ್ಕೆಯಾದ ಅಭ್ಯರ್ಥಿಗಳು ಸುಳ್ಳು ಆದಾಯ, ಜಾತಿ ಪ್ರಮಾಣ ಪತ್ರ ನೀಡಿ ಆಯ್ಕೆಯಾಗಿರುವುದು 
ಕಂಡುಬಂದಲ್ಲಿ ಶಿಕ್ಷೆಗೆ ಗುರಿಪಡಿಸಿ ತರಬೇತಿ ಭತ್ಯೆ ನೀಡಿರುವ ಒಟ್ಟು ಹಣದ ಜೊತೆಗೆ ಶೇಕಡಾ 10% ಬಡ್ಡಿ ಸೇರಿ ಕಂದಾಯ 
ಬಾಕಿ ರೂಪದಲ್ಲಿ ವಸೂಲು ಮಾಡಲಾಗುವುದು. 

9) ತರಬೇತಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ತರಬೇತಿಯನ್ನು ಮಧ್ಯಂತರದಲ್ಲಿ ಬಿಟ್ಟು ಹೋದಲ್ಲಿ ಪಡೆಯಲಾದ 
ಭತ್ಯೆಯ ಒಟ್ಟಿಗೆ ಶೇಕಡಾ 10%ರಷ್ಟು ಬಡ್ಡಿ ಸೇರಿಸಿ ಸರ್ಕಾರಕ್ಕೆ ಭರಣ ಮಾಡುವುದು. 

10) ಅಪೂರ್ಣ ಹಾಗೂ ಸಕಾಲದಲ್ಲಿ ಬಾರದ ಅರ್ಜಿಗಳನ್ನು ಯಾವುದೇ ಕಾರಣ ನೀಡದೇ ತಿರಸ್ಕರಿಸಲಾಗುವುದು. 

ಜಿಲ್ಲಾ ಹಿಂದುಳಿದ ವರ್ಗಗಳ ಮತ್ತು 
ಹಿ.ಆರ್‌.593 ಅಲ್ಲಸಂಖ್ಣಾತರ ಅಧಿಕಾರಿ, ಕಾರವಾರ. 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿ, ಚಿಕ್ಕಮಗಳೂರು 
ಪ್ರಕಟಣೆ 
ಸಂಖ್ಯೆ: ಜಿಸಕಅ:ಎಸ್‌ಡಬ್ಲ್ಯೂ?:ಸಿಆರ್‌:8:2009-10, ದಿನಾಂಕ:7ನೇ ಜುಲೈ, 2009 

ವಿಷಯ: ಪ.ಜಾತಿಗೆ ಸೇರಿದ ಕಾನೂನು ಪದವೀಧರರಿಗೆ ನ್ಯಾಯಾಂಗ ಆಡಳಿತದಲ್ಲಿ ತರಬೇತಿ ನೀಡುವ ಕುರಿತು. 

ಉಲ್ಲೇಖ: ಸರ್ಕಾರದ ಆದೇಶದ ಸಂಖ್ಯೆ: ಎಸ್‌ಡಬ್ಲ್ಯೂ 68:89: ದಿನಾ೦ಕ:02.11.1990. 

ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಪರಿಶಿಷ್ಟ ಕಾನೂನು ಪದವೀಧರರಿಗೆ 2009-10ನೇ ಸಾಲಿನ ಆಡಳಿತ 
ನ್ಯಾಯಾಧೀಕರಣದಲ್ಲಿ 4 ವರ್ಷದ ತರಬೇತಿಯನ್ನು ನೀಡುವ ಸಲುವಾಗಿ ಅರ್ಹ ವಿದ್ಯಾರ್ಥಿಗಳಿಂದ ನಿಗದಿತ ನಮೂನೆಯಲ್ಲಿ 
ಅರ್ಜಿಯನ್ನು ಕರೆಯಲಾಗಿದೆ. ಈ ತರಬೇತಿಯನ್ನು ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಈ ಕೆಳಕಂಡ ಅರ್ಹತೆಯನ್ನು 
ಹೊಂದಿರಬೇಕು. 

1) ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು. 

2) ಈ ಅಭ್ಯರ್ಥಿಗಳು ಆಡಳಿತ ನ್ಯಾಯಾಧೀಕರಣದಲ್ಲಿನ ವೃತ್ತಿಯನ್ನು ಕೈಗೊಳ್ಳಲು ಅರ್ಹತೆ ಹೊಂದುವ ಕಾನೂನು 
ಪದವಿಯನ್ನು ಪಡೆದಿರಬೇಕು. 

3) ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯ ಮೂಲಕ ಅಭ್ಯರ್ಥಿಯನ್ನು ಸಂದರ್ಶನಕ್ಕೆ ಕರೆದು ಆಯ್ಕೆ ಮಾಡಲಾಗುವುದು. 
ಹಾಗೂ ಅವರನ್ನು 4 ವರ್ಷದ ತರಬೇತಿಗೆ ಸರ್ಕಾರಿ ಅಭಿಯೋಜಕರು ಹಾಗೂ ವಕೀಲರ ಬಳಿ ತರಬೇತಿಗೆ 
ನಿಯೋಜಿಸಲಾಗುವುದು. 

4) ಈ ತರಬೇತಿಯ ಅವಧಿಯಲ್ಲಿ ಹಾಜರಾತಿ ಹಾಗೂ ದಿನಚರಿಯನ್ನು ಪಡೆದು ಪರಿಶೀಲಿಸಿ ಪ್ರತಿ ತಿಂಗಳು 
ರೂ.1000-00 ತರಬೇತಿ ಭತ್ಯೆಯನ್ನು ಹಾಜರಾತಿ ಅನುಸರಿಸಿ ಪಾವತಿಸಲಾಗುವುದು. 

5) ಅಭ್ಯರ್ಥಿಗಳು ಸರ್ಕಾರದಿಂದ ರೂಪಿಸಲಾದ ನಿಯಮಗಳಿಗೆ ಬದ್ಧರಾಗಿರುವ ಬಗ್ಗೆ ತರಬೇತಿಯನ್ನು ಮಧ್ಯದಲ್ಲಿ 
ಬಿಡದಿರುವ ಬಗ್ಗೆ ಒ೦ದು ಮುಚ್ಚಳಿಕೆ ಪತ್ರವನ್ನು 15 ರೂ.ಗಳ ಛಾಪಾ ಕಾಗದದ ಮೇಲೆ ಬರೆದುಕೊಡಬೇಕು. 

6) ತರಬೇತಿ ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ದ್ವಿಪ್ರತಿಯಲ್ಲಿ ಕೊನೆಯ ದಿನಾಂಕದೊಳಗೆ ಭರ್ತಿ 
ಮಾಡಿ ಎಸ್‌.ಎಸ್‌.ಎಲ್‌.ಸಿ.ಗೆ ಮೇಲ್ಪಟ್ಟ ಎಲ್ಲಾ ಪರೀಕ್ಷೆಗಳ ಅಂಕಪಟ್ಟಿ ಜಾತಿ ದೃಢೀಕರಣ ಪತ್ರವನ್ನು ಸಕ್ಷಮ ಅಧಿಕಾರಿಗಳಿಂದ 
ಪಡೆದು ನ್ಯಾಯವಾದಿ ವೃತ್ತಿಯನ್ನು ಆರಂಭಿಸಲು ಬೇಕಾಗುವ ಬಾರ್‌ ಕೌನ್ನಿಲಿಂಗ್‌ನ ನೋಂದಣಿ ಪತ್ರದ ಪ್ರತಿಯೊಂದಿಗೆ ಅರ್ಜಿ 
ಸಲ್ಲಿಸಬೇಕು. 

7) ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ 2 ವರ್ಷಗಳ ಒಳಗೆ ಕಾನೂನು ಪದವಿಯನ್ನು ಪಡೆದ ಪರಿಶಿಷ್ಟ ಜಾತಿ 
ವಿದ್ಯಾರ್ಥಿಗಳು ಮಾತ್ರ ಅರ್ಹರಾಗಿರುತ್ತಾರೆ. 

8) ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳ ವಯಸ್ಸು 35 ನ್ನು ಮೀರಬಾರದು. 

9) ಆಯ್ಕೆಯಾದ ಅಭ್ಯರ್ಥಿಯು ಯಾವುದೇ ನೌಕರಿಯಲ್ಲಿ ಇರಬಾರದು ಅಥವಾ ತರಬೇತಿ ಸರ್ಕಾರಿ ಖಾಸಗಿ 
ಸೇವೆಯಲ್ಲಿ ಸೇರಿರಬಾರದು. 

10) ಪೂರ್ತಿಯಾಗಿ ಭರ್ತಿಮಾಡಿದ ಅರ್ಜಿಗಳನ್ನು ಕಾರ್ಯದರ್ಶಿ, ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿ, ಜಿಲ್ಲಾ ಸಮಾಜ 
ಕಲ್ಯಾಣಾಧಿಕಾರಿಗಳು, ಚಿಕ್ಕಮಗಳೂರು ಇವರಿಗೆ ದಿನಾ೦ಕ:15.07.2009ರ ಸಂಜೆ 5.30 ಗಂಟೆಯೊಳಗಾಗಿ ತಲುಪಿಸಬೇಕು. 

ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, 
ಪಿ.ಆರ್‌.631 ಚಿಕ್ಕಮಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೩೯ 





ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರ ನಡವಳಿಗಳು 
ವಿಷಯ: ಮೆ: ಕೈಸಿಯಾ ಕಟ್ಟಿ-ಮಾ ಗ್ರಾನೈಟ್‌ ಪ್ರೈವೇಟ್‌ ಲಿಮಿಟೆಡ್‌ ರವರು ದಿನಾಂಕ:09.03.2009ರಂದು 
ಸಲ್ಲಿಸಿರುವ ಪರಿಷ್ಕರಣ ಅರ್ಜಿ ಕುರಿತಂತೆ. 

ಮೆ: ಕೈಸಿಯಾ ಕಟ್ಟ-ಮಾ ಗ್ರಾನೈಟ್‌ ಪ್ರೈವೇಟ್‌ ಲಿಮಿಟೆಡ್‌ ನಂ.2001, ಹೆಚ್‌.ಎ.ಎಲ್‌. 2ನೇ ಹಂತ, 100 ಅಡಿ ರಸ್ತೆ, 
ಬೆಂಗಳೂರು ಇವರಿಗೆ ರಾಯಚೂರು ಜಿಲ್ಲೆ, ಲಿಂಗಸಗೂರು ತಾಲ್ಲೂಕು, ಮುದಗಲ್‌ ಗ್ರಾಮದ ಸರ್ವೆ ನಂ.618ರಲ್ಲಿ 10-00 
ಎಕರೆ ಪ್ರದೇಶದಲ್ಲಿ ಗೇ ಗ್ರಾನೈಟ್‌ಗಾಗಿ ದಿನಾಂಕ:10.12.2001 ರಿಂದ 10 ವರ್ಷಗಳ ಅವಧಿಗೆ ಕಲ್ಲುಗಣಿಗುತ್ತಿಗೆ ಸಂಖ್ಯೆ: 483 
ಅನ್ನು ಮಂಜೂರು ಮಾಡಲಾಗಿತ್ತು. ಕಲ್ಲು ಗಣಿಗುತ್ತಿಗೆದಾರರು 2005-06ನೇ ಸಾಲಿನಿಂದ ಕಲ್ಲುಗಣಿಗುತ್ತಿಗೆ ಪ್ರದೇಶವನ್ನು 
ನಿಷ್ಠಿಯವಾಗಿಟ್ಟ ಕಾರಣ ಹಾಗೂ ಗುತ್ತಿಗೆ ಮೇಲಿನ ಬಾಕಿ ರೂ.3,05,964-00 ಅನ್ನು ಪಾವತಿಸದ ಕಾರಣ ನಿರ್ದೇಶಕ ನಡವಳಿ 
ಆದೇಶ ಸಂಖ್ಯೆ: ಗಭೂಇ/ಡಿಸಿಬಿ/ಕಗಗು/483/2006-07/3279-87 ದಿನಾಂಕ;07.02.2007ರಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಕಲ್ಲುಗಣಿಗುತ್ತಿಗೆಯನ್ನು ಕರ್ನಾಟಕ ಉಪ ಖನಿಜ ರಿಯಾಯತಿ ನಿಯಮಾವಳಿ 1994ರ ನಿಯಮ 6(1) ಮತ್ತು 
39ರ ಮೇರೆಗೆ ರದ್ದುಪಡಿಸಲಾಯಿತು ಹಾಗೂ ಬಾಕಿ ಹಣವನ್ನು ಕಂದಾಯ ಬಾಕಿ ಎಂದು ವಸೂಲಿ ಮಾಡಲು ಬೆಂಗಳೂರು 
ನಗರ ಜಿಲ್ಲಾಧಿಕಾರಿಯವರಿಗೆ ಪ್ರಸ್ತಾವನೆ ಸಲ್ಲಿಸಲಾಯಿತು. ತತ್ಸಂಬಂಧ ಜಿಲ್ಲಾಧಿಕಾರಿಯವರು ಕಲ್ಲುಗಣಿಗುತ್ತಿಗೆದಾರರಿಗೆ 
ಸೂಚನಾಪತ್ರವನ್ನು ಹೊರಡಿಸಿರುತ್ತಾರೆ. ಜಿಲ್ಲಾಧಿಕಾರಿ, ಬೆಂಗಳೂರು ನಗರ ಇವರ ತಮ್ಮ ಪತ್ರ ದಿನಾಂಕ:29.02.2008ರಲ್ಲಿ 
ಕಲ್ಲುಗಣಿಗುತ್ತಿಗೆದಾರರ ವಿಳಾಸವು ಸ್ಪಷ್ಟವಾಗಿರದ ಕಾರಣ ಹಾಗೂ ಬಾಕಿದಾರರನ್ನು ಪತ್ತೆಹಚ್ಚಲು ಸಾಧ್ಯವಿಲ್ಲವೆಂದು 
ಪ್ರಕರಣವನ್ನು ಹಿಂದಿರುಗಿಸಿರುತ್ತಾರೆ. 

ಮೆ: ಕೈಸಿಯಾ ಕಟ್ಟ-ಮಾ ಗ್ರಾನೈಟ್‌ ಪ್ರೈವೇಟ್‌ ಲಿಮಿಟೆಡ್‌ ಸಂಸ್ಥೆಯ ಪ್ರತಿನಿಧಿಯವರು ದಿನಾಂಕ:04.03.2009ರಲ್ಲಿ 
ಕಲ್ಲುಗಣಿಗುತ್ತಿಗೆ ಪ್ರದೇಶದಲ್ಲಿನ ಸ್ಥಳೀಯರ ತೊಂದರೆಯಿಂದಾಗಿ ಕಲ್ಲುಗಣಿ ಕಾರ್ಯವನ್ನು ಮುಂದುವರೆಸಲು ಸಾಧ್ಯವಾಗದ 
ಕಾರಣ ನಿಷ್ಟಿಯವಾಗಿರಸಲಾಯಿತು ಮತ್ತು ಕಲ್ಲುಗಣಿ ಗುತ್ತಿಗೆಯ ಮೇಲಿನ ಬಾಕಿಯನ್ನು ಪಾವತಿಸಲು ಸಾಧ್ಯವಾಗಲಿಲ್ಲ. 
ಕಲ್ಲುಗಣಿಗುತ್ತಿಗೆಯ ಬಗ್ಗೆ ವಿಚಾರಿಸಲಾಗಿ, ಕಲ್ಲುಗಣಿಗುತ್ತಿಗೆಯನ್ನು ದಿನಾಂಕ:07.02.2007ರಂದು ರದ್ದುಪಡಿಸಿರುವುದು 
ತಿಳಿದುಬಂದಿತು. ಕಲ್ಲುಗಣಿಗುತ್ತಿಗೆಯ ಮೇಲಿನ ಬಾಕಿ ಮೊತ್ತ ಬಡ್ಡಿ ಮತ್ತು ದಂಡವಾಗಿ ರೂ.5,60,000/-ಗಳನ್ನು ಪಾವತಿಸಿ 
ಕಲ್ಲುಗಣಿಗುತ್ತಿಗೆಯನ್ನು ಮಂಜೂರು ಮಾಡಲು ಕೋರಿರುತ್ತಾರೆ. 

ಅರ್ಜಿದಾರರು ದಿನಾ೦ಕ:09.03.2009ರಂದು ತಮ್ಮ ಕಲ್ಲುಗಣಿಗುತ್ತಿಗೆಯನ್ನು ರದ್ದುಪಡಿಸಿದ ಆದೇಶದ ವಿರುದ್ದ 
ಪರಿಷ್ಠರಣ ಅರ್ಜಿಯನ್ನು ಸಲ್ಲಿಸುತ್ತಾ, ತಾವು ಬದಲಾದ ವಿಳಾಸವನ್ನು ಕಛೇರಿಗೆ ನೀಡಲಾಗಿದ್ದರೂ ತಾವು ತಮ್ಮ 
ಕಲ್ಲುಗಣಿಗುತ್ತಿಗೆಯ ರದ್ದತಿ ಆದೇಶವು ತಮಗೆ ತಲುಪಿರುವುದಿಲ್ಲ. ಅಲ್ಲದೆ ತಮ್ಮ ಸಂಸ್ಥೆಯ ನಿರ್ದೇಶಕರ ಅನಾರೋಗ್ಯ 
ಕಾರಣದಿಂದಾಗಿ ನಿಗದಿತ ಅವಧಿಯಲ್ಲಿ ಪರಿಷ್ಕರಣ ಅರ್ಜಿಯನ್ನು ಸಲ್ಲಿಸಿರುವುದಿಲ್ಲ. ಆದ್ದರಿಂದ ಇಂಡಿಯನ್‌ ಲಿಮಿಟೇಷನ್‌ 
ಅಧಿನಿಯಮದ ನಿಯಮ 5(2)ರ ಮೇರೆಗೆ ವಿಳಂಬ ಮನ್ನಾ ಮಾಡಿ ತಮ್ಮ ಕಲ್ಲುಗಣಿಗುತ್ತಿಗೆಯನ್ನು ಪುನರ್‌ ಸ್ಥಾಪಿಸಲು 
ಕೋರಿರುತ್ತಾರೆ. ಸದರಿ ಪರಿಷ್ಕರಣ ಅರ್ಜಿಯ ಬಗ್ಗೆ ದಿನಾಂಕ:09.04.2009ರಂದು ವಿಚಾರಣೆಯನ್ನು ಏರ್ಪಡಿಸಲಾಗಿದ್ದಿತು. 
ವಿಚಾರಣೆಯ ಸಂದರ್ಭದಲ್ಲಿ ಸಂಸ್ಥೆಯ ಪ್ರತಿನಿಧಿಯವರು ಹಾಜರಿದ್ದು, ತಮ್ಮ ಕಲ್ಲುಗಣಿಗುತ್ತಿಗೆಯ ಮೇಲಿನ ಬಾಕಿಯನ್ನು 
ಪಾವತಿಸಿರುವುದಾಗಿಯೂ ಮತ್ತು ತಾವು ವಿಳಂಬವಾಗಿ ಸಲ್ಲಿಸಿರುವ ಪರಿಷ್ಕರಣ ಅರ್ಜಿಗೆ ವಿಳಂಬ ವಿನಾಯಿತಿಯನ್ನು ನೀಡಿ 
ತಮ್ಮ ಕಲ್ಲುಗಣಿಗುತ್ತಿಗೆಯನ್ನು ಪುನರ್‌ ಸ್ಥಾಪಿಸಲು ಕೋರಿ ಲಿಖಿತ ಮನವಿಯನ್ನು ಸಲ್ಲಿಸಿರುತ್ತಾರೆ. 

ಅರ್ಜಿದಾರರು ತಿಳಿಸಿರುವಂತೆ ಸ್ಥಳೀಯ ತೊಂದರೆಯಿಂದಾಗಿ ಕಲ್ಲುಗಣಿಗುತ್ತಿಗೆಯನ್ನು 
ನಿಷ್ಟಿಯವಾಗಿರಿಸಿರುವುದರಿಂದಲೂ ಹಾಗೂ ಅವರ ಮನವಿಯಲ್ಲಿ ಪ್ರಸ್ತಾಪಿಸಿರುವಂತೆ ಪರಿಷ್ಠರಣ ಅರ್ಜಿಯನ್ನು ಸಲ್ಲಿಸುವಲ್ಲಿ 
ಆಗಿರುವ ವಿಳಂಬವನ್ನು ಅವರು ನೀಡಿರುವ ಸಕಾರಣದ ಮೇಲೆ ಮತ್ತು ಅವರು ಕಲ್ಲುಗಣಿಗುತ್ತಿಗೆಯ ರದ್ದು ಮಾಡಿರುವ 
ಅವಧಿಯವರೆವಿಗೆ ಬಾಕಿ ಮೊತ್ತ ಬಡ್ಡಿ ಮತ್ತು ದಂಡವನ್ನು ಪಾವತಿಸಿರುವುದರಿಂದ ಅರ್ಜಿದಾರರು ಸಲ್ಲಿಸಿರುವ ಪರಿಷ್ಕರಣ 
ಅರ್ಜಿಯನ್ನು ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಾವಳಿ 1994ರ ನಿಯಮಗಳಡಿಯಲ್ಲಿ ಪರಿಶೀಲಿಸಿ ಈ 
ಕೆಳಕಂಡಂತೆ ಆದೇಶಿಸಲಾಗಿದೆ. 

ಆದೇಶ ಸಂಖ್ಯೆ: ಗಭೂಇ/ಡಿಸಿಬಿ/ಕಗಗು/483/2009-10/263, ದಿನಾ೦ಕ:5ನೇ ಏಪ್ರಿಲ್‌, 2009 

ಮೆ: ಕೈಸಿಯಾ ಕಟ್ಟ-ಮಾ ಗ್ರಾನೈಟ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರು ಹೊಂದಿದ್ದ ಕಲ್ಲುಗಣಿ ಗುತ್ತಿಗೆಯನ್ನು ಕರ್ನಾಟಕ 
ಉಪ ಖನಿಜ ರಿಯಾಯಿತಿ ನಿಯಮಾವಳಿ ನಿಯಮ 60) ಮತ್ತು 39ರಡಿ ಪ್ರಸ್ತಾಪಿಸಲಾದಂತೆ ರದ್ದುಗೊಳಿಸಲಾದ 
ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರ ನಡವಳಿ ಆದೇಶ ದಿನಾಂಕ:07.02.2007ರ ಎರುದ್ಧ ಸಲ್ಲಿಸಿರುವ 
ಪರಿಷ್ಕರಣ ಅರ್ಜಿಯನ್ನು ಸಕ್ಷಮ ಪ್ರಾಧಿಕಾರವು ಪರಿಶೀಲಿಸಿ ವಿಳಂಬವಾಗಿ ಸಲ್ಲಿಸಿರುವ ಪರಿಷ್ಕರಣೆ ಅರ್ಜಿಗೆ ಸಂಬಂಧಿಸಿದಂತೆ 
ಸಲ್ಲಿಸಿರುವ ವಿವರಣೆಯನ್ನು ಪರಿಶೀಲಿಸಿ ಇಂಡಿಯನ್‌ ಲಿಮಿಟೇಶನ್‌ ಅಧಿನಿಯಮದ ನಿಯಮ 5(2)ರ ಮೇರೆಗೆ ವಿಳಂಬ 
ವಿನಾಯತಿಯನ್ನು ನೀಡಿದೆ ಹಾಗೂ ಕಲ್ಲು ಗಣಿಗುತ್ತಿಗೆದಾರರು ಗುತ್ತಿಗೆಯನ್ನು ರದ್ದುಪಡಿಸಿದ ದಿನಾಂಕದವರೆವಿಗೆ ಬಾಕಿ ಇದ್ದ 
ಮೊತ್ತ ಬಡ್ಡಿ ಮತ್ತು ನಿಯಮ 6(3)ರ ಅನುಸಾರ ದಂಡ ಸೇರಿದಂತೆ ರೂ.5,60,000/- ಗಳನ್ನು ಪಾವತಿಸಿರುವುದರಿಂದ, 


೨೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಐ 418 ಎಂಆರ್‌ಸಿ 92 ದಿನಾಂಕ;02.07.1994ರಲ್ಲಿ ಪ್ರಸ್ತಾಪಿಸಿದಂತೆ 
ರಾಯಚೂರು ಜಿಲ್ಲೆ, ಲಿಂಗಸುಗೂರು ತಾಲ್ಲೂಕು, ಮುದಗಲ್‌ ಗ್ರಾಮದ ಸರ್ವೆ ನಂ.618ರಲ್ಲಿ 10-00 ಎಕರೆ ಪ್ರದೇಶದಲ್ಲಿ ಗೇ 
ಗ್ರಾನೈಟ್‌ಗಾಗಿ ಮಂಜೂರು ಮಾಡಲಾಗಿದ್ದ ಕಲ್ಲುಗಣಿಗುತ್ತಿಗೆಯನ್ನು ರದ್ದುಮಾಡಲಾದ ದಿನಾಂಕದಿಂದ (07.02.2007) 
ಗುತ್ತಿಗೆಯನ್ನು ಮಂಜೂರು ಮಾಡಲಾಗಿದ್ದ ಎಲ್ಲ ಷರತ್ತುಗಳನ್ನೊಳಗೊಂಡಂತೆ ಪುನರ್‌ ಸ್ಥಾಪಿಸಲಾಗಿದೆ. 
ಪಿ.ಆರ್‌.364 ನಿರ್ದೇಶಕರು. 
ಕರ್ನಾಟಕ ಲೋಕಸೇವಾ ಆಯೋಗ 
“ಉದ್ಯೋಗ ಸೌಧ”, ಬೆಂಗಳೂರು-01 
ಅಧಿಸೂಚನೆ 
ಸಂಖ್ಯೆ: ಆ(1) 50/2009-10/ಪಿಎಸ್‌ಸಿ, ದಿನಾಂಕ:5ನೇ ಮೇ, 2009 
ವಿಷಯ: 2007-08ನೇ ಸಾಲಿನ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ 629 ಹುದ್ದೆಗಳ ಮುಖ್ಯ ಪರೀಕ್ಷೆಯಲ್ಲಿ 
ಪರೀಕ್ಷಾ ಸೂಚನೆಗಳನ್ನು ಉಲ್ಲಂಘಿಸಿದ ಶ್ರೀ ವೀರೇಶ್‌ ಜನಮಟ್ಟಿ (ನೋಂ.ಸಂ.30006) ಅಭ್ಯರ್ಥಿಗೆ 
ದಂಡನೆ ವಿಧಿಸುವ ಬಗ್ಗೆ. 
ಓದಲಾಗಿದೆ: 1) ಶ್ರೀ ವೀರೇಶ್‌ ಜನಮಟ್ಟಿ, ಇವರು 2007-08ನೇ ಸಾಲಿನ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ 629 
ಹುದ್ದೆಗೆ ಸಲ್ಲಿಸಿದ ಅರ್ಜಿ. 
2) ಶ್ರೀ ವೀರೇಶ್‌ ಜನಮಟ್ಟಿ, ಇವರಿಗೆ ಜಾರಿ ಮಾಡಿರುವ ಕಾರಣ ಕೇಳುವ ನೋಟೀಸಿನ ಸಂಖ್ಯೆ: 
ಸಿ.ಓ.ಎನ್‌. 268/2008-09/ಪಿಎಸ್‌ಸಿ, ದಿನಾ೦ಕ:20.02.2009. 
3) ಶ್ರೀ ವೀರೇಶ್‌ ಜನಮಟ್ಟ, ಇವರಿಗೆ ಜಾರಿ ಮಾಡಿರುವ ಕಾರಣ ಕೇಳುವ ನೋಟೀಸಿನ ಸಂಖ್ಯೆ 
ಸಿ.ಓ.ಎನ್‌. 322/2008-09/ಪಿಎಸ್‌ಸಿ, ದಿನಾ೦ಕ:09.03.2009. 
ಮೇಲೆ ಓದಲಾದ 1ರನ್ವಯ ಶ್ರೀ ವೀರೇಶ್‌ ಜನಮಟ್ಟ, ಇವರು 2007-08ನೇ ಸಾಲಿನ ಪ್ರೌಢಶಾಲಾ 
ಮುಖ್ಯೋಪಾಧ್ಯಾಯರ 629 ಹುದ್ದೆಗೆ ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ಇವರಿಗೆ ಮುಖ್ಯ ಪರೀಕ್ಷೆ ತೆಗೆದುಕೊಳ್ಳಲು ನೋಂದಣಿ 
ಸಂಖ್ಯೆ: 30006ರ ಪ್ರವೇಶ ಪತ್ರವನ್ನು ಜಾರಿ ಮಾಡಲಾಗಿತ್ತು. ಅದರಂತೆ ಇವರು ಶಿಕ್ಷಣ ಪತ್ರಿಕೆ-1ರ ಪರೀಕ್ಷಾ ಸಮಯದಲ್ಲಿ 
ಮೊಬೈಲ್‌ ದೂರವಾಣಿಯೊಂದನ್ನು ಇಟ್ಟುಕೊಂಡು ಪರೀಕ್ಷಾ ಸೂಚನೆಗಳನ್ನು ಉಲ್ಲಂಘಿಸಿರುತ್ತಾರೆ ಎಂಬುದಾಗಿ ಪರೀಕ್ಷಾ 
ಕೇಂದ್ರದ ಮೇಲ್ವಿಚಾರಕರು ವರದಿ ಮಾಡಿದ್ದ ಕಾರಣ ಮೇಲೆ ಓದಲಾದ (2)ರನ್ವಯ ಸದರಿ ಅಭ್ಯರ್ಥಿಗೆ ಕಾರಣ ಕೇಳುವ 
ನೋಟೀಸನ್ನು ಜಾರಿ ಮಾಡಲಾಗಿತ್ತು ಈ ನೋಟೀಸಿಗೆ ಸದರಿ ಅಭ್ಯರ್ಥಿಯು ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. 
ಆದುದರಿಂದ ಮೇಲೆ ಓದಲಾದ (3)ರನ್ವಯ ಸದರಿ ಅಭ್ಯರ್ಥಿಗೆ ಕಾರಣ ಕೇಳುವ ಮತ್ತೊಂದು ಅಂತಿಮ ನೋಟೀಸನ್ನು 
ಕಳುಹಿಸಿದ್ದು, ಸದರಿ ನೋಟೀಸಿಗೂ ಅಭ್ಯರ್ಥಿಯು ಯಾವುದೇ ಉತ್ತರವನ್ನು ಸಲ್ಲಿಸಿರುವುದಿಲ್ಲ. 
ಸದರಿ ಅಭ್ಯರ್ಥಿಯ ಪ್ರಕರಣವನ್ನು ಆಯೋಗದ ಮುಂದೆ ಮಂಡಿಸಿದ್ದು, ಆಯೋಗವು ಈ ಬಗ್ಗೆ ಕೂಲಂಕುಷವಾಗಿ 
ಪರಿಶೀಲಿಸಿ ಕೆಳಗಿನಂತೆ ದ೦ಡನೆ ವಿಧಿಸಲು ಆದೇಶಿಸಿರುತ್ತದೆ. 
ಆದೇಶ ಸಂಖ್ಯೆ: ಆ(1) 49/2009-10/ಪಿಎಸ್‌ಸಿ, ಬೆಂಗಳೂರು, ದಿನಾಂಕ:5ನೇ ಮೇ, 2009 
ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕೃತ ಜ್ಞಾಪನ ಸಂಖ್ಯೆ ಆಡಳಿತ 398/93-94/ಪಿಎಸ್‌ಸಿ, 
ದಿನಾಂಕ:14.09.1993ರಲ್ಲಿ ಪ್ರದತ್ತವಾದ ಅಧಿಕಾರದ ಮೇರೆಗೆ ಶ್ರೀ ವೀರೇಶ್‌ ಜನಮಟ್ಟ, ನೋಂದಣಿ ಸಂಖ್ಯೆ: 30006, 
ಯಡಗುಡ್‌ ಹಳ್ಳಿ ಮತ್ತು ಅಂಚೆ, ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ-591309, ಇವರಿಗೆ 2007-08ನೇ ಸಾಲಿನ ಪ್ರೌಢಶಾಲಾ 
ಮುಖ್ಯೋಪಾಧ್ಯಾಯರ 629 ಹುದ್ದೆಗಳ ಪರೀಕ್ಷೆಯ ಅಭ್ಯರ್ಥಿತ್ವವನ್ನು ರದ್ದುಪಡಿಸುವ ದಂಡನೆಯನ್ನು ವಿಧಿಸಲಾಗಿದೆ. 
ಆಯೋಗದ ಆದೇಶದ ಮೇರೆಗೆ, 
ಪಿ.ಆರ್‌.402 ವಿ.ಬಿ. ಪಾಟೀಲ್‌, 
ಕಾರ್ಯದರ್ಶಿ, ಕರ್ನಾಟಕ ಲೋಕಸೇವಾ ಆಯೋಗ. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 
Sub: KVAT Act, 2003-Clarification under Section 59(4) regarding the rate of tax applicable on 
‘scrap of certain commodities'-reg. 
Ref: Application Dated:20.04.2009 and letter Dated:06.06.2009 of Sri Anwar Basha, Proprietor, 
Anwar & Co., No.35, Beli Masjid Road, Cross, Jolly Mohalla, Bangalore-560053. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೪೧ 





In the application cited above, Sri Anwar Basha, Proprietor, Anwar & Co., No.35, Beli Masjid 
Road, Cross, Jolly Mohalla, Bangalore-560053, has sought clarification regarding the rate of tax 
applicable on ‘scrap of certain commodities’. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. It 15 examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.11/09-10, Dated:26"" June, 2009 

It is hereby clarified that ‘mixed scrap’ are taxable at 12.5% under Section 4(1)(b) of the 

Karnataka Value Added Tax Act, 2003. 
B.A. HARISH GOWDA 
PR-630 Commissioner of Commercial Taxes, 
(Karnataka), Bangalore. 
DEPARTMENT OF COMMERCIAL TAXES 
Office of the Commissioner of Commercial Taxes in Karnataka, Gandhinagar, Bangalore 
NOTIFICATION 
No.KSA CR.155/2007-08, Bangalore, Dated:8" June, 2009 

In exercise of the powers under clause (b) of sub-rule (3) of Rule 33 of the Karnataka Value 
Added Tax Rules, 2005, it is hereby notified that, commencing from the tax period of the month of June, 
2009,- 

(1) every dealer registered under the Karnataka Value Added Tax Act, 2003 who is effecting sale 
of any goods in the course of export outside the territory of India; and 

(2) every dealer registered under the Karnataka Value Added Tax Act, 2003 who is claiming 
deduction of input tax of five lakh rupees or more under section 10 of the said Act for the year ending 31° 
March, 2008 or in any subsequent year as declared in the monthly returns filed for that year, shall enter in 
the website: http://vat.kar.nic.in/, the details of- 

(i) his purchase of goods made within the State from other registered dealers in respect of which 
he is eligible to claim refund or deduction of input tax, 

(ii) his sales of goods in the course of export outside the territory of India, and 

(iii) his sales of goods made to other registered dealers in the State, 

On or before the 20" day of the succeeding month in the following manner: 

(a) The dealer shall operate his account in the website using the user name and password 
communicated to him by the Commissioner and in case such user name and password is not 
communicated by 30% June, 2009, he shall obtain the same from the Commissioner or from the 
jurisdictional Local VAT officer or VAT sub-officer. 

(b) He shall follow the procedure and instructions as specified in the website to enter the details 
specified in clauses (i), (1) and (iii) above. 

Explanation: This notification shall not be applicable to those dealers who are covered by earlier 
notifications already issued under clause (b) of sub-rule (3) of Rule 33 of the Karnataka Value Added Tax 
Rules, 2005. 
B.A. HARISH GOWDA 
PR-636 Commissioner of Commercial Taxes 
In Karnataka, Bangalore. 


೨೭೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 
Sub: KVAT Act, 2003-Clarification under Section 59(4) regarding the rate of tax applicable on 
‘sheet metal enclosures'-reg. 
Ref: Application Dated:20.03.2009 of Sri K.M. Haneef, Proprietor, Crescent Engineering Works, 
Nagavarapalya, C.V. Raman Nagar Post, Bangalore-560 093. 

In his application cited above, Sri K.M. Haneef, Proprietor, Crescent Engineering Works, 
Nagavarapalya, C.V. Raman Nagar Post, Bangalore-560 093, has sought clarification regarding the rate 
of tax applicable on ‘sheet metal enclosures’ which are parts of electrical apparatus for switching and 
protecting electrical circuits. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. |! is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 

Clarification No. CLR.CR.287/08-09, Dated:29" June, 2009 

It is hereby clarified that ‘sheet metal enclosures’ made out of C.R. sheets with powder coating 
which are parts of electrical apparatus for switching and protecting electrical circuits are taxable at 12.5% 
under Section 4(1)(b) of the Karnataka Value Added Tax Act, 2003. 

B.A. HARISH GOWDA 
PR-637 Commissioner of Commercial Taxes, 
(Karnataka), Bangalore. 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), 
BANGALORE-CLARIFICATION UNDER SECTION 59(4) OF THE KARNATAKA VALUE ADDED TAX 
ACT, 2003 
Sub: KVAT Act, 2003-Clarification under Section 59(4) regarding the rate of tax applicable on 
‘isopropyl alcohol'-reg. 
Ref: Application Dated:21.04.2009 of Chemi Trade Corporation, (Private Limited) No.5, S.R.S. 
Complex, 80ft Road, N.G.E.F. Layout, Nagarabhavi, Bangalore-560072 

In the application cited above, Chemi Trade Corporation, (Private Limited) No.5, S.R.S. Complex, 
80ft Road, N.G.E.F. Layout, Nagarabhavi, Bangalore-560072, has sought clarification regarding the rate 
of tax applicable on ‘isopropyl alcohol. 

2. Section 59(4) of the Karnataka Value Added Tax Act, 2003 empowers the Commissioner of 
Commercial Taxes to clarify the rate of tax payable under the Act, if he considers it necessary or 
expedient so to do, for the purpose of maintaining uniformity in the work of assessments and collection of 
revenue. |! is examined and found that the clarification requested by the petitioner is within the scope of 
the aforesaid provision and it is necessary that the clarification be issued for the purpose of maintaining 
uniformity in the work of assessments and collection of revenue. 

3. Hence the following clarification is issued. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೪೩ 





Clarification No. CLR.CR.09/09-10, Dated:29" June, 2009 
It is hereby clarified that ‘isopropyl alcohol’ is taxable at 4% as per Notification No.FD 197 CSL 
2005(6), Dated:30.04.2005. 
B.A. HARISH GOWDA 
PR-638 Commissioner of Commercial Taxes, 
(Karnataka), Bangalore. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 
ವಿಷಯ: ಶ್ರೀ ಆರ್‌. ಶೈಲೇಶ್‌ ರವರು ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು ಪಂಚಾಯತಿ ಉಪ ಚುನಾವಣೆ- 
2008ರಲ್ಲಿ 02. ಬಾಗೂರು ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ಚುನಾವಣಾ 
ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 
ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆ: ಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:29.11.2008. 
2) ಆಯೋಗದ ನೋಟೀಸು ಸಂಖ್ಯೆ ರಾಚುಆ/05/ ಟಿಜೆಡ್‌ಪಿ/ 2008(ಪ), ದಿನಾ೦ಕ:21.01.2009. 
3) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆ/ಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:19.05.2009. 
ಪ್ರಸ್ತಾವನೆ: 
ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 02.ಬಾಗೂರು ತಾಲ್ಲೂಕು ಪಂಚಾಯತಿ 
ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀ ಆರ್‌. ಶೈಲೇಶ್‌ ರವರು ಕರ್ನಾಟಕ 
ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಗೆ 
ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ 
ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ ಖಂಡ 3ರ 
ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ ಫಲಿತಾಂಶ ಘೋಷಿತವಾದ 30 
ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಲ್ಲೇಖ (1ರ ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 
ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ 
ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 
ಖಂಡ 6ರ ಉಪಖಂಡ 5ರನ್ವಯ ಆಯೋಗದಿಂದ ಉಲ್ಲೇಖ (2) ರಂತೆ ದಿನಾಂಕ:21.01.2009ರ ನೋಟೀಸನ್ನು ಅಭ್ಯರ್ಥಿಗೆ 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದೆಂದು ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ದಿನಾ೦ಕ:3101.2009ರಂದು ಆರ್‌.ಶೈಲೇಶ್‌ರಿಗೆ ಗ್ರಾಮಲೆಕ್ಕಾಧಿಕಾರಿ ಅನಿವಾಳ ಗ್ರಾಮ, 
ಹೊಸದುರ್ಗ ತಾಲ್ಲೂಕು ರವರಿಂದ ಜಾರಿ ಮಾಡಿಸಿ ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ ಕಳುಹಿಸಿರುತ್ತಾರೆ. 
ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಹಾಗೂ ಉಲ್ಲೇಖ (3)ರ ಜಿಲ್ಲಾಧಿಕಾರಿಗಳ 
ವರದಿಗಳಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 
ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 
ಆದೇಶ ಸಂಖ್ಯೆ: ರಾಚುಆ/ 14/(1)/ ಟಿಜಡ್‌ಪಿ/2009, ಬೆ೦ಗಳೂರು, ದಿನಾಂಕ:9ನೇ ಜುಲೈ, 2009 
ಮೇಲೆ ವಿವರಿಸಿರುವಂತೆ ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 02.ಬಾಗೂರು 
ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ಆರ್‌. ಶೈಲೇಶ್‌ ಇವರು, 
ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆ ಇಲ್ಲವೆಂದು 
ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ 
ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆ೦ದು ಘೋಷಿಸಿರುತ್ತದೆ. 
ಆಯುಕ್ತರು, ರಾಜ್ಯ ಚುನಾವಣಾ ಆಯೋಗ. 


೨೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 
ವಿಷಯ: ಶ್ರೀ ಡಿ. ತಿಮ್ಮಪ್ಪ ರವರು ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು ಪಂಚಾಯತಿ ಉಪ ಚುನಾವಣೆ- 
2008ರಲ್ಲಿ 02. ಬಾಗೂರು ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ಚುನಾವಣಾ 
ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 
ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆ: ಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:29.11.2008. 
2) ಆಯೋಗದ ನೋಟೀಸು ಸಂಖ್ಯೆ ರಾಚುಆ/05/ ಟಿಜೆಡ್‌ಪಿ/ 2008(ಪ), ದಿನಾ೦ಕ:21.01.2009. 
3) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:19.05.2009. 
ಪ್ರಸ್ತಾವನೆ: 

ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 02.ಬಾಗೂರು ತಾಲ್ಲೂಕು ಪಂಚಾಯತಿ 
ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀ ಡಿ. ತಿಮ್ಮಪ್ಪ ರವರು ಕರ್ನಾಟಕ 
ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ ಪಂಚಾಯತ್‌ ರಾಜ್‌ (ಚುನಾವಣೆಗೆ 
ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ 
ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ ಖಂಡ 3ರ 
ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ ಫಲಿತಾಂಶ ಘೋಷಿತವಾದ 30 
ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಲ್ಲೇಖ («1ರ ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 

ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ 
ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 
ಖಂಡ 6ರ ಉಪಖಂಡ 5ರನ್ವಯ ಆಯೋಗದಿಂದ ಉಲ್ಲೇಖ (2) ರಂತೆ ದಿನಾ೦ಕ:21.01.2009ರ ನೋಟೀಸನ್ನು ಅಭ್ಯರ್ಥಿಗೆ 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ದಿನಾಂಕ:31.01.2009ರಂದು ಡಿ.ತಿಮ್ಮಪ್ಪರ ಪರವಾಗಿ ಅವರ ಮಗಳಾದ ಟಿ.ಚಿತ್ರವತಿಗೆ 
ಗ್ರಾಮಲೆಕ್ಕಾಧಿಕಾರಿ ಅನಿವಾಳ ಗ್ರಾಮ, ಹೊಸದುರ್ಗ ತಾಲ್ಲೂಕು ರವರಿಂದ ಜಾರಿ ಮಾಡಿಸಿ ಜಿಲ್ಲಾಧಿಕಾರಿಗಳು ಜಾರಿಯಾದ 
ಪ್ರತಿಯನ್ನು ಆಯೋಗಕ್ಕೆ ಕಳುಹಿಸಿರುತ್ತಾರೆ. ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. 
ಹಾಗೂ ಉಲ್ಲೇಖ (3)ರ ಜಿಲ್ಲಾಧಿಕಾರಿಗಳ ವರದಿಗಳಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ 
ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ: ರಾಚುಆ/ 14/(2)/ ಟಿಜಡ್‌ಪಿ/2009, ಬೆ೦ಗಳೂರು, ದಿನಾಂಕ:9ನೇ ಜುಲೈ, 2009 

ಮೇಲೆ ವಿವರಿಸಿರುವಂತೆ ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು ಪಂಚಾಯತಿ ಸದಸ್ಯ ಸ್ಥಾನಕ್ಕೆ 02.ಬಾಗೂರು 
ತಾಲ್ಲೂಕು ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ಡಿ. ತಿಮ್ಮಪ್ಪ ಇವರು, 
ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆ ಇಲ್ಲವೆಂದು 
ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ 
ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆ೦ದು ಘೋಷಿಸಿರುತ್ತದೆ. 

ಆಯುಕ್ಕರು, ರಾಜ್ಯ ಚುನಾವಣಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 

ವಿಷಯ: ಶ್ರೀ ಹೆಚ್‌.ವಿ. ಸಿದ್ದರಾಮಪ್ಪ ಬಿನ್‌ ಬಸಪ್ಪ ರವರು ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಉಪ ಚುನಾವಣೆ- 

2008ರಲ್ಲಿ ಹೊಸದುರ್ಗ ತಾಲ್ಲೂಕಿನ 26.ಬೋಕಿಕೆರೆ ಜಿಲ್ಲಾ ಪಂಚಾಯತಿ ಚುನಾವಣಾ ಕ್ಷೇತ್ರದಿ೦ದ ಸ್ಪರ್ಧಿಸಿ 
ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993 ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ ಬಗ್ಗೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೪೫ 





ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆ: ಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:29.11.2008. 
2) ಆಯೋಗದ ನೋಟೀಸು ಸಂಖ್ಯೆ ರಾಚುಆ/05/ ಟಿಜೆಡ್‌ಪಿ/ 2008(ಪ), ದಿನಾ೦ಕ:21.01.2009. 
3) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:19.05.2009. 
ಪ್ರಸ್ತಾವನೆ: 

ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಹೊಸದುರ್ಗ ತಾಲ್ಲೂಕಿನ 26- ಬೋಕಿಕೆರೆ ಜಿಲ್ಲಾ ಪಂಚಾಯತಿ 
ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀ ಹೆಚ್‌.ವಿ. ಸಿದ್ದರಾಮಪ್ಪ ಬಿನ್‌ 
ಬಸಪ್ಪ ರವರು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ ಪಂಚಾಯತ್‌ 
ರಾಜ್‌ (ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು ಕರ್ನಾಟಕ 
ಪಂಚಾಯತ್‌ ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) 
ಆದೇಶ 2005ರ ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ 
ಫಲಿತಾಂಶ ಘೋಷಿತವಾದ 30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಲ್ಲೇಖ (1)ರ 
ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 

ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ 
ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 
ಖಂಡ 6ರ ಉಪಖಂಡ 5ರನ್ವಯ ಆಯೋಗದಿಂದ ಉಲ್ಲೇಖ (2) ರಂತೆ ದಿನಾ೦ಕ:21.01.2009ರ ನೋಟೀಸನ್ನು ಅಭ್ಯರ್ಥಿಗೆ 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ದಿನಾಂಕ:03.02.2009ರಂದು ಹೆಚ್‌.ವಿ. ಸಿದ್ದರಾಮಪ್ಪ ರವರಿಗೆ ಗ್ರಾಮಲೆಕ್ಕಿಗರು ಅರಳೀಹಳ್ಳಿ 
ಫಿರ್ಕ, ಹೊಸದುರ್ಗ ತಾಲ್ಲೂಕು ರವರಿಂದ ಜಾರಿ ಮಾಡಿಸಿ ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ 
ಕಳುಹಿಸಿರುತ್ತಾರೆ. ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಹಾಗೂ ಉಲ್ಲೇಖ (3)ರ 
ಜಿಲ್ಲಾಧಿಕಾರಿಗಳ ವರದಿಗಳಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು 
ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ: ರಾಚುಆ/ 13/(1)/ ಟಿಜಡ್‌ಪಿ/2009, ಬೆ೦ಗಳೂರು, ದಿನಾಂಕ:9ನೇ ಜುಲೈ, 2009 

ಮೇಲೆ ವಿವರಿಸಿರುವಂತೆ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಹೊಸದುರ್ಗ ತಾಲ್ಲೂಕಿನ 26- ಬೋಕಿಕೆರೆ 
ಜಿಲ್ಲಾ ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ಹೆಚ್‌.ವಿ. ಸಿದ್ದರಾಮಪ್ಪ ಬಿನ್‌ 
ಬಸಪ್ಪ ಇವರು, ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆ 
ಇಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆಂದು 
ಘೋಷಿಸಿರುತ್ತದೆ. 

ಆಯುಕ್ಷರು, ರಾಜ್ಯ ಚುನಾವಣಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 

ವಿಷಯ: ಶ್ರೀ ಅಣ್ಣಪ್ಪಸ್ವಾಮಿ ಆರ್‌. ಬಿನ್‌ ರಮೇಶಪ್ಪ ಕೆ.ವಿ. ರವರು ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಉಪ 

ಚುನಾವಣೆ-2008ರಲ್ಲಿ ಹೊಸದುರ್ಗ ತಾಲ್ಲೂಕಿನ 26 ಬೋಕಿಕೆರೆ ಜಿಲ್ಲಾ ಪಂಚಾಯತಿ ಚುನಾವಣಾ 
ಕ್ಷೇತ್ರದಿಂದ ಸ್ಪರ್ಧಿಸಿ ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ ಕರ್ನಾಟಕ 
ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆ: ಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:29.11.2008. 
2) ಆಯೋಗದ ನೋಟೀಸು ಸಂಖ್ಯೆ ರಾಚುಆ/05/ ಟಿಜೆಡ್‌ಪಿ/ 2008(ಪ), ದಿನಾ೦ಕ:21.01.2009. 


೨೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





3) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:19.05.2009. 
ಪ್ರಸ್ತಾವನೆ: 

ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಹೊಸದುರ್ಗ ತಾಲ್ಲೂಕಿನ 26- ಬೋಕಿಕೆರೆ ಜಿಲ್ಲಾ ಪಂಚಾಯತಿ 
ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀ ಅಣ್ಣಪ್ಪಸ್ವಾಮಿ ಆರ್‌. ಬಿನ್‌ 
ರಮೇಶಪ್ಪ ಕೆ.ವಿ. ರವರು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ 
ಪಂಚಾಯತ್‌ ರಾಜ್‌ (ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು 
ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ 
ಮಿತಿ) ಆದೇಶ 2005ರ ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ 
ಫಲಿತಾಂಶ ಘೋಷಿತವಾದ 30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಲ್ಲೇಖ (1ರ 
ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 

ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ 
ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 
ಖಂಡ 6ರ ಉಪಖಂಡ 5ರನ್ವಯ ಆಯೋಗದಿಂದ ಉಲ್ಲೇಖ (2) ರಂತೆ ದಿನಾಂಕ:21.01.2009ರ ನೋಟೀಸನ್ನು ಅಭ್ಯರ್ಥಿಗೆ 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ದಿನಾಂಕ:02.02.2009ರಂದು ಅಣ್ಣಪ್ಪಸ್ವಾಮಿ ಆರ್‌. ರವರಿಗೆ ಗ್ರಾಮಲೆಕ್ಕಿಗರು ಕಂಗುವಳ್ಳಿ 
ಗ್ರಾಮ, ಹೊಸದುರ್ಗ ತಾಲ್ಲೂಕು ರವರಿಂದ ಜಾರಿ ಮಾಡಿಸಿ ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ 
ಕಳುಹಿಸಿರುತ್ತಾರೆ. ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಹಾಗೂ ಉಲ್ಲೇಖ (3)ರ 
ಜಿಲ್ಲಾಧಿಕಾರಿಗಳ ವರದಿಗಳಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು 
ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ: ರಾಚುಆ/ 13/(2)/ ಟಿಜಡ್‌ಪಿ/2009, ಬೆ೦ಗಳೂರು, ದಿನಾಂಕ:9ನೇ ಜುಲೈ, 2009 

ಮೇಲೆ ವಿವರಿಸಿರುವಂತೆ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಹೊಸದುರ್ಗ ತಾಲ್ಲೂಕಿನ 26- ಬೋಕಿಕೆರೆ 
ಜಿಲ್ಲಾ ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ಅಣ್ಣಪ್ಪಸ್ವಾಮಿ ಆರ್‌. ಬಿನ್‌ 
ರಮೇಶಪ್ಪ ಕೆ.ವಿ. ಇವರು, ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ 
ಸಮರ್ಥನೆ ಇಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆಂದು 
ಘೋಷಿಸಿರುತ್ತದೆ. 

ಆಯುಕ್ತರು, ರಾಜ್ಯ ಚುನಾವಣಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 

ವಿಷಯ: ಶ್ರೀ ಆರ್‌. ಮುರುಳೇಶ್‌ ಬಿನ್‌ ರಾಜಣ್ಣ ರವರು ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಉಪ ಚುನಾವಣೆ- 

2008ರಲ್ಲಿ ಹೊಸದುರ್ಗ ತಾಲ್ಲೂಕಿನ 26.ಬೋಕಿಕೆರೆ ಜಿಲ್ಲಾ ಪಂಚಾಯತಿ ಚುನಾವಣಾ ಕ್ಷೇತ್ರದಿ೦ದ ಸ್ಪರ್ಧಿಸಿ 

ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ ಕರ್ನಾಟಕ ಪಂಚಾಯತ್‌ ರಾಜ್‌ 

ಅಧಿನಿಯಮ 1993 ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ ಬಗ್ಗೆ. 

ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆ: ಚುನಾವಣೆ.ಸಿ.ಆರ್‌.38/2008-09, 

ದಿನಾಂಕ:29.11.2008. 

2) ಆಯೋಗದ ನೋಟೀಸು ಸಂಖ್ಯೆ ರಾಚುಆ/05/ ಟಿಜೆಡ್‌ಪಿ/ 2008(ಪ), ದಿನಾ೦ಕ:21.01.2009. 

3) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:19.05.2009. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೪೭ 





ಪ್ರಸ್ತಾವನೆ: 
ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಹೊಸದುರ್ಗ ತಾಲ್ಲೂಕಿನ 26- ಬೋಕಿಕೆರೆ ಜಿಲ್ಲಾ ಪಂಚಾಯತಿ 
ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀ ಆರ್‌. ಮುರುಳೇಶ್‌ ಬಿನ್‌ ರಾಜಣ್ಣ 
ರವರು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ ಪಂಚಾಯತ್‌ ರಾಜ್‌ 
(ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು ಕರ್ನಾಟಕ ಪಂಚಾಯತ್‌ 
ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 
ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ ಫಲಿತಾಂಶ ಘೋಷಿತವಾದ 
30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಲ್ಲೇಖ (1)ರ ಪತ್ರದಲ್ಲಿ ವರದಿ 
ಮಾಡಿರುತ್ತಾರೆ. 
ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ 
ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 
ಖಂಡ 6ರ ಉಪಖಂಡ 5ರನ್ವಯ ಆಯೋಗದಿಂದ ಉಲ್ಲೇಖ (2) ರಂತೆ ದಿನಾ೦ಕ:21.01.2009ರ ನೋಟೀಸನ್ನು ಅಭ್ಯರ್ಥಿಗೆ 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದೆಂದು ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ದಿನಾಂಕ:31.01.2009ರ೦ದು ಆರ್‌. ಮುರುಳೇಶರಿಗೆ ಗ್ರಾಮಲೆಕ್ಕಿಗರು ಹೊಸದುರ್ಗ 
ತಾಲ್ಲೂಕು ರವರಿಂದ ಜಾರಿ ಮಾಡಿಸಿ ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ ಕಳುಹಿಸಿರುತ್ತಾರೆ. ಆದಾಗ್ಯೂ 
ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಹಾಗೂ ಉಲ್ಲೇಖ (3)ರ ಜಿಲ್ಲಾಧಿಕಾರಿಗಳ 
ವರದಿಗಳಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 
ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 
ಆದೇಶ ಸಂಖ್ಯೆ: ರಾಚುಆ/ 13/(3)/ ಟಿಜಡ್‌ಪಿ/2009, ಬೆಂಗಳೂರು, ದಿನಾಂಕ:9ನೇ ಜುಲೈ, 2009 
ಮೇಲೆ ವಿವರಿಸಿರುವಂತೆ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಹೊಸದುರ್ಗ ತಾಲ್ಲೂಕಿನ 26- ಬೋಕಿಕೆರೆ 
ಜಿಲ್ಲಾ ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ಆರ್‌. ಮುರುಳೇಶ್‌ ಬಿನ್‌ ರಾಜಣ್ಣ 
ಇವರು, ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆ ಇಲ್ಲವೆಂದು 
ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ 
ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆಂದು ಘೋಷಿಸಿರುತ್ತದೆ. 
ಆಯುಕ್ಕರು, ರಾಜ್ಯ ಚುನಾವಣಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 
ವಿಷಯ: ಶ್ರೀ ಹೆಚ್‌.ಎಸ್‌. ಲೋಕೇಶಪ್ಪ ಬಿನ್‌ ಹೆಚ್‌.ಎಸ್‌. ಸಿದ್ದಪ್ಪ ರವರು ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಉಪ 
ಚುನಾವಣೆ-2008ರಲ್ಲಿ ಹೊಸದುರ್ಗ ತಾಲ್ಲೂಕಿನ 26.ಬೋಕಿಕೆರೆ ಜಿಲ್ಲಾ ಪಂಚಾಯತಿ ಚುನಾವಣಾ 
ಕ್ಷೇತ್ರದಿಂದ ಸ್ಪರ್ಧಿಸಿ ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ ಕರ್ನಾಟಕ 
ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆ: ಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:29.11.2008. 
2) ಆಯೋಗದ ನೋಟೀಸು ಸಂಖ್ಯೆ: ರಾಚುಆ/05/ ಟಿಜೆಡ್‌ಪಿ/ 2008(ಪ), ದಿನಾ೦ಕ:21.01.2009. 
3) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:19.05.2009. 
ಪ್ರಸ್ತಾವನೆ: 
ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಹೊಸದುರ್ಗ ತಾಲ್ಲೂಕಿನ 26- ಬೋಕಿಕೆರೆ ಜಿಲ್ಲಾ ಪಂಚಾಯತಿ 
ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀ ಹೆಚ್‌.ಎಸ್‌. ಲೋಕೇಶಪ್ಪ ಬಿನ್‌ 
ಹೆಚ್‌.ಎಸ್‌. ಸಿದ್ದಪ್ಪ ರವರು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ 
ಪಂಚಾಯತ್‌ ರಾಜ್‌ (ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು 
ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ 


೨೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಮಿತಿ) ಆದೇಶ 2005ರ ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ 
ಫಲಿತಾಂಶ ಘೋಷಿತವಾದ 30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಲ್ಲೇಖ (ರ 
ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 
ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ 
ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 
ಖಂಡ 6ರ ಉಪಖಂಡ 5ರನ್ವಯ ಆಯೋಗದಿಂದ ಉಲ್ಲೇಖ (2) ರಂತೆ ದಿನಾ೦ಕ:21.01.2009ರ ನೋಟೀಸನ್ನು ಅಭ್ಯರ್ಥಿಗೆ 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದೆಂದು ತಿಳಿಸಲಾಗಿತ್ತು. 
ಮೇಲ್ಕಂಡ ನೋಟೀಸನ್ನು ದಿನಾಂಕ:04.02.2009ರಂದು ಲೋಕೇಶಪ್ಪರಿಗೆ ರಾಜಸ್ವ ನಿರೀಕ್ಷಕರು ಕಸಬಾ. ಹೋಬಳಿ, 
ಹೊಸದುರ್ಗ ತಾಲ್ಲೂಕು ರವರಿಂದ ಜಾರಿ ಮಾಡಿಸಿ ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ ಕಳುಹಿಸಿರುತ್ತಾರೆ. 
ಆದಾಗ್ಯೂ ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಹಾಗೂ ಉಲ್ಲೇಖ (3)ರ ಜಿಲ್ಲಾಧಿಕಾರಿಗಳ 
ವರದಿಗಳಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 
ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 
ಆದೇಶ ಸಂಖ್ಯೆ: ರಾಚುಆ/ 13/(4)/ ಟಿಜಡ್‌ಪಿ/2009, ಬೆಂಗಳೂರು, ದಿನಾಂಕ:9ನೇ ಜುಲೈ, 2009 
ಮೇಲೆ ವಿವರಿಸಿರುವಂತೆ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಹೊಸದುರ್ಗ ತಾಲ್ಲೂಕಿನ 26- ಬೋಕಿಕೆರೆ 
ಜಿಲ್ಲಾ ಪಂಚಾಯತಿ ಚುನಾವಣಾ ಕ್ಷೇತ್ರದಿ೦ದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ಹೆಚ್‌.ಎಸ್‌. ಲೋಕೇಶಪ್ಪ ಬಿನ್‌ 
ಹೆಚ್‌.ಎಸ್‌. ಸಿದ್ದಪ್ಪ ಇವರು, ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ 
ಸಮರ್ಥನೆ ಇಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆಂದು 
ಘೋಷಿಸಿರುತ್ತದೆ. 
ಆಯುಕ್ಕರು, ರಾಜ್ಯ ಚುನಾವಣಾ ಆಯೋಗ. 
ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ನಡವಳಿಗಳು 
ವಿಷಯ: ಶ್ರೀ ಸಿ. ಹನುಮಂತಾಭೋವಿ ಬಿನ್‌ ಚಂದಾಭೋವಿ ರವರು ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಉಪ 
ಚುನಾವಣೆ-2008ರಲ್ಲಿ ಹೊಸದುರ್ಗ ತಾಲ್ಲೂಕಿನ 26.ಬೋಕಿಕೆರೆ ಜಿಲ್ಲಾ ಪಂಚಾಯತಿ ಚುನಾವಣಾ 
ಕ್ಷೇತ್ರದಿಂದ ಸ್ಪರ್ಧಿಸಿ ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸದಿರುವುದರಿಂದ ಕರ್ನಾಟಕ 
ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 308-ಸಿ ಪ್ರಕಾರ ಅನರ್ಹಗೊಳಿಸುವ ಬಗ್ಗೆ. 
ಉಲ್ಲೇಖ: 1) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆ: ಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:29.11.2008. 
2) ಆಯೋಗದ ನೋಟೀಸು ಸಂಖ್ಯೆ ರಾಚುಆ/05/ ಟಿಜೆಡ್‌ಪಿ/ 2008(ಪ), ದಿನಾ೦ಕ:21.01.2009. 
3) ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ಸಂಖ್ಯೆಚುನಾವಣೆ.ಸಿ.ಆರ್‌.38/2008-09, 
ದಿನಾಂಕ:19.05.2009. 
ಪ್ರಸ್ತಾವನೆ: 
ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಹೊಸದುರ್ಗ ತಾಲ್ಲೂಕಿನ 26- ಬೋಕಿಕೆರೆ ಜಿಲ್ಲಾ ಪಂಚಾಯತಿ 
ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ (ಪ್ರಪತ್ರ-10 ರಂತೆ) ಶ್ರೀ ಸಿ. ಹನುಮಂತಾಭೋವಿ ಬಿನ್‌ 
ಚಂದಾಭೋವಿ ರವರು ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 308-ಬಿ ಹಾಗೂ ಕರ್ನಾಟಕ 
ಪಂಚಾಯತ್‌ ರಾಜ್‌ (ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ನಿಯಮಗಳು 2005ರ ನಿಯಮ 2 ಮತ್ತು 
ಕರ್ನಾಟಕ ಪಂಚಾಯತ್‌ ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ 
ಮಿತಿ) ಆದೇಶ 2005ರ ಖಂಡ 3ರ ಪ್ರಕಾರ, ಚುನಾವಣಾ ವೆಚ್ಚಗಳ ಲೆಕ್ಕ ಪತ್ರವನ್ನು ನಿಗದಿತ ನಮೂನೆಯಲ್ಲಿ ಚುನಾವಣಾ 
ಫಲಿತಾಂಶ ಘೋಷಿತವಾದ 30 ದಿನಗಳೊಳಗೆ ಸಲ್ಲಿಸಿರುವುದಿಲ್ಲವೆಂದು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಉಲ್ಲೇಖ (ರ 
ಪತ್ರದಲ್ಲಿ ವರದಿ ಮಾಡಿರುತ್ತಾರೆ. 
ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 308-ಸಿ ಹಾಗೂ ಕರ್ನಾಟಕ ಪಂಚಾಯತ್‌ 
ರಾಜ್‌ (ಜಿಲ್ಲಾ ಮತ್ತು ತಾಲ್ಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ವೆಚ್ಚ ಮಿತಿ) ಆದೇಶ 2005ರ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೪೯ 





ಖಂಡ 6ರ ಉಪಖಂಡ 5ರನ್ವಯ ಆಯೋಗದಿಂದ ಉಲ್ಲೇಖ (2) ರಂತೆ ದಿನಾಂಕ:21.01.2009ರ ನೋಟೀಸನ್ನು ಅಭ್ಯರ್ಥಿಗೆ 
ನೀಡಿ ಅವರನ್ನು ಏಕೆ ಅನರ್ಹಗೊಳಿಸಬಾರದು ಎಂಬುದಕ್ಕೆ ನೋಟೀಸು ತಲುಪಿದ 20 ದಿನಗಳೊಳಗಾಗಿ ರಾಜ್ಯ ಚುನಾವಣಾ 
ಆಯೋಗಕ್ಕೆ ಕಾರಣಗಳನ್ನು ಸಲ್ಲಿಸತಕ್ಕದೆಂದು ತಿಳಿಸಲಾಗಿತ್ತು. 

ಮೇಲ್ಕಂಡ ನೋಟೀಸನ್ನು ದಿನಾಂಕ:31.01.2009ರಂದು ಸಿ. ಹನುಮಂತಾಭೋವಿರಿಗೆ ಗ್ರಾ.ಲೆ. ಹೊಸದುರ್ಗ 
ತಾಲ್ಲೂಕು ರವರಿಂದ ಜಾರಿ ಮಾಡಿಸಿ ಜಿಲ್ಲಾಧಿಕಾರಿಗಳು ಜಾರಿಯಾದ ಪ್ರತಿಯನ್ನು ಆಯೋಗಕ್ಕೆ ಕಳುಹಿಸಿರುತ್ತಾರೆ. ಆದಾಗ್ಯೂ 
ಅಭ್ಯರ್ಥಿಯು ಆಯೋಗಕ್ಕೆ ಯಾವುದೇ ಉತ್ತರವನ್ನು ನೀಡಿರುವುದಿಲ್ಲ. ಹಾಗೂ ಉಲ್ಲೇಖ (3)ರ ಜಿಲ್ಲಾಧಿಕಾರಿಗಳ 
ವರದಿಗಳಲ್ಲಿಯೂ ಸಹ ಸದರಿ ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ವಿವರಗಳನ್ನು ಸಲ್ಲಿಸಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಈ ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿ 
ಅಭ್ಯರ್ಥಿಯು ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ ಸಮರ್ಥನೆಗಳು 
ಇರುವುದಿಲ್ಲವೆಂದು ದೃಢಪಟ್ಟಿರುತ್ತದೆ. ಕಾರಣ ಈ ಕೆಳಕಂಡಂತೆ ಆದೇಶ. 

ಆದೇಶ ಸಂಖ್ಯೆ: ರಾಚುಆ/ 13/(5)/ ಟಿಜಡ್‌ಪಿ/2009, ಬೆಂಗಳೂರು, ದಿನಾಂಕ:9ನೇ ಜುಲೈ, 2009 

ಮೇಲೆ ವಿವರಿಸಿರುವಂತೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಸ್ಥಾನಕ್ಕೆ ಹೊಸದುರ್ಗ ತಾಲ್ಲೂಕಿನ 26- ಬೋಕಿಕೆರೆ ಜಿಲ್ಲಾ 
ಪಂಚಾಯತಿ ಚುನಾವಣಾ ಕ್ಷೇತ್ರದಿಂದ ಉಪ ಚುನಾವಣೆ 2008ರಲ್ಲಿ ಸ್ಪರ್ಧಿಸಿದ್ದ ಶ್ರೀ ಸಿ. ಹನುಮಂತಾಭೋವಿ ಬಿನ್‌ 
ಚಂದಾಭೋವಿ ಇವರು, ಚುನಾವಣಾ ವೆಚ್ಚದ ಲೆಕ್ಕ ಪತ್ರಗಳನ್ನು ಸಲ್ಲಿಸದೇ ಇರುವುದಕ್ಕೆ ಸರಿಯಾದ ಕಾರಣ ಅಥವಾ 
ಸಮರ್ಥನೆ ಇಲ್ಲವೆಂದು ದೃಢಪಟ್ಟಿರುವುದರಿಂದ ರಾಜ್ಯ ಚುನಾವಣಾ ಆಯೋಗವು ಅವರನ್ನು ಕರ್ನಾಟಕ ಪಂಚಾಯತ್‌ ರಾಜ್‌ 
ಅಧಿನಿಯಮ 1993ರ ಪ್ರಕರಣ 308-ಸಿ ಅನುಸಾರ ಈ ಆದೇಶದ ದಿನಾಂಕದಿಂದ ಆರು ವರ್ಷಗಳ ಅವಧಿಗೆ ಅನರ್ಹರೆಂದು 
ಘೋಷಿಸಿರುತ್ತದೆ. 
ಪಿ.ಆರ್‌.645 ಆಯುಕ್ತರು, ರಾಜ್ಯ ಚುನಾವಣಾ ಆಯೋಗ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ ನ್ಯಾಯಾಲಯ, 

ವಿಭಾಗ-4, ಬೆಂಗಳೂರು 
ಸಂಖ್ಯೆ: ಪಿಜಿಎ/ಎಸ್‌.ಆರ್‌-116/2008-09 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಸರೋಜ ಕೋಂ ಲೇಟ್‌ ಸಂಪಂಗಿ, ಆಡಳಿತವರ್ಗ ಚಾಂಪಿಯನ್‌ ಪ್ಯಾಕಿಂಗ್‌ ಇಂಡಸ್ಟ್ರೀಸ್‌ 
98/, ಯಲ್ಲುಕುಂಟೆ, 6ನೇ ಕ್ರಾಸ್‌, ಅಂಬೇಡ್ಕರ್‌ ವಿರುದ್ಧ (ಪ್ರೈವೇಟ್‌) ಲಿಮಿಟೆಡ್‌, ಪ್ಲಾಟ್‌ ನಂ.274-ಡಿ, 
ಕಾಲೋನಿ,  ಮಂಗಮ್ಮನಪಾಳ್ಯ, ಬೊಮ್ಮನಹಳ್ಳಿ ಕೆ.ಐ.ಎ.ಡಿ.ಬಿ. ಕೈಗಾರಿಕಾ ಪ್ರದೇಶ, ಬೊಮ್ಮಸಂದ್ರ, ಆನೇಕಲ್‌ 
ಅಂಚೆ, ಬೆಂಗಳೂರು-68. ತಾಲ್ಲೂಕು, ಬೆಂಗಳೂರು-562158. 
ಪ್ರಕಟಣೆ 


ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೇಲ್ಕಂಡ 
ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ದಿನಾಂಕ:21.02.2009ರಂದು ಉಪಧನ ಪಾವತಿ ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು 
ಸಲ್ಲಿಸಿ, ಅವರ ಪತಿ ಲೇಟ್‌ ಸಂಪಂಗಿ ಇವರು ಪ್ರತಿವಾದಿ ಸಂಸ್ಥೆಯಲ್ಲಿ ತಮ್ಮ 16 ವರ್ಷ, 04 ತಿಂಗಳ ಸೇವೆ ಸಲ್ಲಿಸಿ, 
ಸೇವೆಯಲ್ಲಿದ್ದಾಗಲೇ ದಿನಾ೦ಕ:05.08.2007ರಂದು ಮರಣ ಹೊಂದಿದ್ದಾರೆಂದು ತಿಳಿಸಿ, ಪ್ರತಿವಾದಿಗಳಿಂದ ಕಾನೂನು ರೀತ್ಯ 
ಬರಬೇಕಾದ ವ್ಯತ್ಯಾಸದ ಉಪಧನವನ್ನು ಕೊಡಿಸಿಕೊಡಬೇಕೆಂದು ಕೋರಿರುತ್ತಾರೆ. 

ಸದರಿ ದಾವೆಯ ವಿಚಾರಣೆ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿಂದ ಮೇಲೆ ಸೂಚಿಸಿರುವ 
ಅರ್ಜಿಯನ್ನು ಹೊರತುಪಡಿಸಿ (ಜೀವಂತ ಸದಸ್ಯರು) ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ 
ವಾರಸುದಾರರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ 
30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 

ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ದಿನಾಂಕ:23.06.2009 ಎ.ಹೆಚ್‌. ಉಮೇಶ 
ಪಿ.ಆರ್‌.558 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 

ನಿಯಂತ್ರಣಾಧಿಕಾರಿಗಳು, ಉಪಧನ ಪಾವತಿ 
ಕಾಯ್ದೆ, ವಿಭಾಗ-4, ಬೆಂಗಳೂರು. 


೨೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉಡುಪಿ ಜಿಲ್ಲೆ, ಉಡುಪಿ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಡಬ್ಬ್ಯೂಸಿಎ/ಸಿಆರ್‌.09/ಎಫ್‌.ಸಿ./2009, ದಿನಾಂಕ:25ನೇ ಜೂನ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 

1) ಶ್ರೀಮತಿ ಶ್ರೀವಲ್ಲಿ (32 ವರ್ಷ) ಪ ದಿ: 1 ಶ್ರೀ.ಕೆ, ವಿಠ್ಠಲ ಭಟ್‌ (35 ವರ್ಷ) 5/0 ರಾಮದಾಸ್‌ 
ಗುರುರಾಜ್‌ ಆಚಾರ್ಯ. ವಿರುದ್ಧ ಭಟ್‌. ಕಲ್ಮಂಜೆ, ಮಣಿಪುರ ಅಂಚೆ, ಉಡುಪಿ. 

2) ಕು: ಶ್ರಾವಣಿ (8 ವರ್ಷ) 2/0 ದಿ: 2 ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ.ಲಿ., 
ಗುರುರಾಜ್‌ ಆಚಾರ್ಯ. ಪ್ರತಿನಿಧಿಸುವವರು ಡಿವಿಜನಲ್‌ ಮ್ಯಾನೇಜರ್‌, ಡಿವಿಜನಲ್‌ 
3) ಕು: ಶೋಬಿತಾ (1 ವರ್ಷ) 20/0 ದಿ: ಆಫೀಸ್‌, 2ನೇ ಮಹಡಿ, ಶ್ರೀರಾಮ್‌ ಆರ್ಕೆಡ್‌, 
ಗುರುರಾಜ್‌ ಆಚಾರ್ಯ. ಹೆಡ್‌ಪೋಸ್ಟ್‌ ವಯಾ ಆಫೀಸ್‌ ಎದುರು, ಉಡುಪಿ. 

ವಾಸ: ವಾದಿರಾಜ ಪಡಿತಾಯ, ಕುತ್ವಾಡಿ ಅಂಚೆ, 3) ಶ್ರೀ ವಾದಿರಾಜ ಬೈರಿ (45 ವರ್ಷ) ಬಿನ್‌ ಶ್ರೀ 
ಉದ್ಯಾವರ, ಉಡುಪಿ ತಾಲ್ಲೂಕು ೩ ಜಿಲ್ಲೆ. ಪದ್ಮನಾಭ ಬೈರಿ, ಡೋ.ನಂ.4-16ಎ4, ಜಯದುರ್ಗಾ 

ಹೌಸ್‌, ಕೊಳಂಬೆ, ಉಡುಪಿ. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಶ್ರೀವಲ್ಲಿ ಇವರು ತಮ್ಮ ಪತಿಯಾದ ಗುರುರಾಜ ಆಚಾರ್ಯ ಇವರು 1ನೇ 
ಪ್ರತಿವಾದಿಯವರಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ ದಿನಾ೦ಕ:06.04.2009ರಂದು ಅಪಘಾತಕ್ಕೀಡಾಗಿ 
ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ, ಸರ್ಕಾರಿ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದಲ್ಲಿನಿಂದ 30 ದಿವಸಗಳ ಒಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ 
ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸುವುದೆಂದು ತಿಳಿಸಲಾಗಿದೆ. 

ಎಂ. ಆನಂದಮೂರ್ತಿ 
ಪಿ.ಆರ್‌.571 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ 
ಪರಿಹಾರ ಆಯುಕರು, ಉಡುಪಿ ಜಿಲ್ಲೆ, ಉಡುಪಿ. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಖಹಿಎ/ಬಿ2/ಎಫ್‌.ಸಿ./ಸಿಆರ್‌-1/2009, ದಿನಾಂಕ:23ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಗೌರಮ್ಮ ಕೋಂ ಲೇಟ್‌ ತೋಪಯ್ಯ. 1 ಮೆ: ಸೆಲ್‌ ಕ್ಯಾಬ್ಸ್‌ ಓ ಪ್ರೈ.ಲಿ, 30, 10ನೇ ಕ್ರಾಸ್‌, 
2) ಕುಮಾರಿ: ತೇಜಸ್ಸಿನಿ ಟಿ. ವಿರುದ್ಧ 12ನೇ ಬ್ಲಾಕ್‌, ಕುಮಾರ್‌ ಪಾರ್ಕ್‌ ವೆಸ್ಟ್‌, ಬೆ೦ಗಳೂರು. 
3) ರಂಗಸ್ವಾಮಯ್ಯ 2) ಐಸಿಐಸಿ ಲೋಂಬರ್ಡ್‌ ಮೋಟಾರ್‌ ಇನ್ನೂರೆನ್ಸ್‌ 
4) ಹುಚ್ಚಮ್ಮ ನಂ.68, 2ನೇ ಮೈನ್‌, 15ನೇ ಜೇನಿತ್‌ ಹೌಸ್‌, ಕೇಶವರಾವ್‌ ಕಾಡೆ ಮಾರ್ಗ, ಮಹಾಲಕ್ಷ್ಮಿ 
ಕ್ರಾಸ್‌, ಕುರುಬರಹಳ್ಳಿ, ಬೆ೦ಗಳೂರು-86. ಮುಂಬಯಿ-400034. 
ಪ್ರಕಟಣೆ 


ಅರ್ಜಿದಾರರಾದ ಗೌರಮ್ಮ ತೇಜಸ್ವಿನಿ, ರಂಗಸ್ವಾಮಯ್ಯ, ಹುಚ್ಚಮ್ಮ ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ತೋಪಯ್ಯ  ತೋಪೇಗೌಡ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ 
ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ 
ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೫೧ 





ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎ/ಬಿ2/ಎಫ್‌.ಸಿ./ಸಿಆರ್‌-2/2008, ದಿನಾಂಕ:19ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಬೋರಲಿಂಗಯ್ಯ 1) ಗಿರಿಧರ್‌ ರಾಜು, ಎಂ.ಎಸ್‌. ಉತ್ತರಹಳ್ಳಿ, 
2) ಶಾಂತಮ್ಮ W/o ಬೋರಲಿಂಗಯ್ಯ, ವಿರುದ್ಧ ಸುಬ್ರಮಣ್ಯಪುರ, ಬೆಂಗಳೂರು. 
661, 26ನೇ ಕ್ರಾಸ್‌, ಉತ್ತರಹಳ್ಳಿ ಸುಬ್ರಮಣ್ಯಪುರ 2) ಐಸಿಐಸಿಐ ಲೋಂಬರ್ಡ್‌ ಜನರಲ್‌ ಇನ್ನೂರೆನ್ಸ್‌ 
ಪೋಸ್ಟ್‌ ಬೆಂಗಳೂರು-61. ಕಂ.ಲಿ. 166/, ರಿಚ್ಛಂಡ್‌ ರಸ್ತೆ ಬೆಂಗಳೂರು. 
ಪ್ರಕಟಣೆ 


ಅರ್ಜಿದಾರರಾದ ಬೋರಲಿಂಗಯ್ಯ, ಶಾಂತಮ್ಮ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ಬಿ.ಬಿ. ಯೋಗೇಶ್‌ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 
ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿ೦ದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಬ್ಯೂಸಿಎ/ಬಿ2/ಎಫ್‌.ಸಿ./ಸಿಆರ್‌-3/2008, ದಿನಾಂಕ:23ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
) ಬಿ. ದೊರೈರಾಜ್‌ ಬಿನ್‌ ಲೇ.ಗಣಪತಿ 1) ಗೇಟ್‌ವೇ ಸಿಸ್ಟಮ್ಸ್‌ (ಇಂಡಿಯಾ) ಲಿ. 1301 ೬ 1302, 
ಬಾಲಸುಂದರಂ, 1876, 6ನೇ ಕ್ರಾಸ್‌, 20ನೇ ವಿರುದ್ಧ 13ನೇ ಮಹಡಿ, ಬ್ರಿಗೇಡ್‌ ಟವರ್ಸ್‌, 135, ಬ್ರಿಗೇಡ್‌ ರಸ್ತೆ. 
ಮೈನ್‌, ಜೆ.ಪಿ.ನಗರ, ಬೆ೦ಗಳೂರು-78. ಬೆ೦ಗಳೂರು-25. 


2) ಗೇಟ್‌ವೇ ಸಿಸ್ಟಮ್ಸ್‌ (ಇಂಡಿಯಾ) ಲಿ. ಕಪಿಲ್‌ ಟವರ್‌ 
6ನೇ ಮಹಡಿ, "ಎ' ವಿಂಗ್‌, ಅಂಬೇಡ್ಕರ್‌ ರಸ್ತೆ, 
ಪುಣೆ-411001. 
3) ಗೇಟ್‌ವೇ ಸಿಸ್ಟಮ್ಸ್‌ (ಇಂಡಿಯಾ) ಲ್ಲಿ ಬ್ಲಾಕ್‌ 
ನಂ.ಜಿ.ಎಫ್‌-1. ಮೇಘಪುರ್‌/ಪದನ ವಿಲೇಜ್‌ ಲಾಲ್‌ಪುರ್‌ 
ತಾಲ್ಲೂಕು, ಜ೦ನಗರ ಡಿಸಿಕ್ಸ, ಗುಜರಾತ್‌-361280. 
ಪ್ರಕಟಣೆ 
ಅರ್ಜಿದಾರರಾದ ಬಿ. ದೊರೈರಾಜ್‌ ಬಿನ್‌ ಲೇ. ಗಣಪತಿ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ದಿವಂಗತ ಬಾಲಮುರುಗನ್‌ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 
ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 


೨೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಬೂ ಹಿಎ/ಬಿ2/ಎಫ್‌.ಸಿ./ಸಿಆರ್‌-4/2008, ದಿನಾಂಕ:19ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1 ಶ್ರೀಮತಿ ಚೌಡಮ್ಮ ಕೋಂ ಲೇಟ್‌ ಯಲ್ಲಪ್ಪ 1 ಶ್ರೀ ನರಸಿಂಹಯ್ಯ, 1504, 9ನೇ "ಡ' ಮೈನ್‌ 
(30 ವರ್ಷ) ವಿರುದ್ಧ ಶ್ರನಿವಾಸನಗರ, ಬಿಎಸ್‌ಕೆ 1ನೇ ಹಂತ, ಬೆಂಗಳೂರು. 
2) ಅರುಣ್‌ ಬಿನ್‌ ಲೇಟ್‌ ಯಲ್ಲಪ್ಪ (6 ವರ್ಷ) 2) ಶ್ರೀ ಸುಂದರ್‌, ನಂ.41, 3ನೇ ಕ್ರಾಸ್‌, ವಿನಾಯಕನಗರ, 
3) ಅರ್ಚನ ಬಿನ್‌ ಲೇಟ್‌ ಯಲ್ಲಪ್ಪ (4 ವರ್ಷ) ಸಹಕಾರನಗರ ಪೋಸ್ಟ್‌, ಬೆಂಗಳೂರು. 


ನಂ.55, ಶ್ರೀರಾಮಚಂದಪುರ ಸ್ಲಂ, ಇಟ್ಟಮಡು 
ಮುಖ್ಯರಸ್ತೆ, ಬನಶಂಕರಿ, 3ನೇ ಫೇಸ್‌, ಎಜಿಎಸ್‌ 
ಲೇಔಟ್‌ ಹತ್ತಿರ, ಬೆಂಗಳೂರು-85. 
4) ಶ್ರೀ ದೊಡ್ಡ ವೆಂಕಟಪ್ಪ ಬಿನ್‌ ಲೇಟ್‌ 
ರಾಮಬೋವಿ (80 ವರ್ಷ) 
5) ಶ್ರೀಮತಿ ಯಲ್ಲಮ್ಮ ಕೋಂ ದೊಡ್ಡವೆಂಕಟಪ್ಪ 
(75 ವರ್ಷ) ದಾಸನಹಳ್ಳಿ ದಿಣ್ಣೆ, ದೊಡ್ಡಮುತ್ಕಾಲು 
ಪೋಸ್ಟ್‌, ಹೊಸೂರು ತಾ: ಕೃಷ್ಣಗಿರಿ ತಾಲ್ಲೂಕು, 
ತಮಿಳುನಾಡು. 
ಪ್ರಕಟಣೆ 

ಅರ್ಜಿದಾರರಾದ ಚೌಡಮ್ಮ ಅರುಣ್‌, ಅರ್ಚನ, ದೊಡ್ಡವೆಂಕಟಪ್ಪ, ಯಲ್ಲಮ್ಮ ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ಯಲ್ಲಪ್ಪ ಇವರು ಪ್ರತಿವಾದಿ-2 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ 
ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ 
ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎ/ಬಿ2/ಎಫ್‌.ಸಿ./ಸಿಆರ್‌-5/2008, ದಿನಾಂಕ:19ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀ ಸಣ್ಣಪ್ಪ ಬಿನ್‌ ಸಿದ್ದಪ್ಪಣ ಬೋರಗೌಡ, ಮೆ; ಹೋಟೆಲ್‌ ಶಾಂತ ಸಾಗರ್‌, 3ನೇ ಮೈನ್‌, 
ಹೊಲಗರಹಳ್ಳಿ, ಮದ್ದೂರು, ಮಂಡ್ಯಜಿಲ್ಲೆ. ವಿರುದ್ಧ ಬನಶಂಕರಿ, 3ನೇ ಫೇಸ್‌, ಬೆಂಗಳೂರು. 
ಪ್ರಕಟಣೆ 


ಅರ್ಜಿದಾರರಾದ ಸಣ್ಣಪ್ಪ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ಸಿದ್ದರಾಜು 
ಇವರು ಪ್ರತಿವಾದಿ- ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. 
ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೫೩ 





ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 

ಪಿ.ಆರ್‌.586 ಕಾರ್ಮಿಕ ಪರಿಹಾರ ಆಯುಕ್ತರು, 

ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 

ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎ/ಬಿ2/ಎಫ್‌.ಸಿ./ಸಿಆರ್‌-6/2008, ದಿನಾಂಕ:19ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ರಾಣಿ ಕೋಂ ಲೇ.ಕುಮಾರ್‌ ಶ್ರೀ ಸಮೀವುಲ್ಲಾ ಬಿನ್‌ ಅಬ್ದುಲ್‌ ಖಾದರ್‌, ಕಗ್ಗಲಿಪುರ 
(ವಯಸ್ಸು ಸುಮಾರು 32 ವರ್ಷ) ವಿರುದ್ಧ ನ್ರಟ್ಟೀಜ, ಉತ್ತರಹಳ್ಳಿ ಹೋಬಳಿ, ಬೆಂಗಳೂರು, ದಕ್ಷಿಣ 
2) ಮಾ: ರಮೇಶ್‌ ಬಿನ್‌ ಲೇಟ್‌ ಕುಮಾರ್‌ ತಾಲ್ಲೂಕು, ಬೆಂಗಳೂರು ಜಿಲ್ಲೆ. 


(ವಯಸ್ಸು ಸುಮಾರು 16 ವರ್ಷ) 
3) ಕು: ರೇಖಾ ಬಿನ್‌ ಲೇಟ್‌ ಕುಮಾರ್‌ (ವಯಸ್ಸು 
ಸುಮಾರು 10 ವರ್ಷ) 
ವಲವಂತಿ ವಿಲೇಜ್‌, ಮೆರಕುಡ್‌ ತಾಲ್ಲೂಕು, 
ಸೇಲಂ ಡಿಸ್ಪಿಕ್ಟ, ತಮಿಳುನಾಡು ರಾಜ್ಯ, 
ಈಗಿನ ವಿಳಾಸ: ರಘುವನಹಳ್ಳಿ ವಿಲೇಜ್‌, 
ಉತ್ತರಹಳ್ಳಿ ಹೋಬಳಿ, ಬೆಂಗಳೂರು ದ.ತಾಲ್ಲೂಕು, 
ಬೆಂಗಳೂರು ಜಿಲ್ಲೆ. 
ಪ್ರಕಟಣೆ 

ಅರ್ಜಿದಾರರಾದ ರಾಣಿ, ರಮೇಶ್‌, ರೇಖಾ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ 
ಕುಮಾರ್‌ ಇವರು ಪ್ರತಿವಾದಿ- ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿ೦ದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆ೦ಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎ/ಬಿ2/ಎಫ್‌.ಸಿ./ಸಿಆರ್‌-7/2008, ದಿನಾಂಕ:19ನೇ ಮಾರ್ಚ್‌, 2009 
ಅರ್ಜಿದಾರರು ಪ್ರತಿವಾದಿಗಳು 

1 ಶ್ರೀಮತಿ ತಾಯಮ್ಮ ಕೋಂ ಲೇ. ರಂಗಪ್ಪ 1 ಶ್ರೀ ಕೆ.ಟಿ. ರಮೇಶ್‌ ಬಿನ್‌ ಲೇ. ತಿಮ್ಮೇರಾಯಿಗೌಡ 


(ಸುಮಾರು 45 ವರ್ಷ ವಯಸ್ಸು ವಿರುದ್ಧ ಕ್ಲೊರವಂಗಲ ಕಾವಲ್‌, ದೊಡ್ಡಹೋಬಳಿ, ಹಾಸನ. 

2) ಕು: ಎ.ಆರ್‌. ಭವಿತ ಬಿನ್‌ ಲೇ. ರಂಗಪ್ಪ 2) ದಿ ರೀಜನಲ್‌ ಮ್ಯಾನೇಜರ್‌, ಯುನೈಟೆಡ್‌ ಇಂಡಿಯಾ 
(ವಯಸ್ಸು ಸುಮಾರು 21 ವರ್ಷ) ಇನ್ಸೂರೆನ್ಸ್‌ ಕಂ.ಲಿ., ರೀಜನಲ್‌ ಆಫೀಸ್‌, ನಂ.25, 1ನೇ 
ನಂ.439, 15ನೇ ಮೈನ್‌, ಬ್ಯಾಂಕ್‌ ಕಾಲೋನಿ, ಮಹಡಿ, ಶಂಕರ ನಾರಾಯಣ ಬಿಲ್ಲಿಂಗ್‌, ಎಂ.ಜಿ.ರಸ್ತೆ 


ಬಿಎಸ್‌ಕೆ 1ನೇ ಹಂತ, ಬೆಂಗಳೂರು. ಬೆಂಗಳೂರು-27. 


೨೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಪ್ರಕಟಣೆ 
ಅರ್ಜಿದಾರರಾದ ತಾಯಮ್ಮ ಎ.ಆರ್‌. ಭವಿತ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ಎ.ಟಿ. ಧರಣೀಶ್‌ಕುಮಾರ್‌ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 
ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಖಿಎ/ಬಿ2/ಎಫ್‌.ಸಿ./ಸಿಆರ್‌-8/2008, ದಿನಾಂಕ: ..... 2009 


ಅರ್ಜಿದಾರರು ಪ್ರತಿವಾದಿಗಳು 
1 ಶ್ರೀಮತಿ ಗೀತಾ ಕೋಂ ಲೇಟ್‌ ಜಿ.ರವಿ 1) ಶ್ರೀ ಕೃಷ್ಣ ಬಿನ್‌ ರಾಮಣ್ಣ, ನಂ.642, 1ನೇ ಮೈನ್‌, 2ನೇ 
(ವಯಸ್ಸು ಸುಮಾರು 26 ವರ್ಷ) ವಿರುದ್ಧ ಕ್ರಾಸ್‌, ಗಂಗೊಂಡನಹಳ್ಳಿ, ಮೈಸೂರು ರಸ್ತೆ, 
2) ತುಳಸಮ್ಮ ಕೋಂ ಲೇಟ್‌ ಗಾಳಿ ಹನುಮಯ್ಯ ಬೆಂಗಳೂರು-39. 
(ವಯಸ್ಸು ಸುಮಾರು 58 ವರ್ಷ) 2) ಶ್ರೀ ವೈಸಿ. ಗಂಗಾಧರಯ್ಯ ಬಿನ್‌ ಲೇಟ್‌ 
ನಂ.33, 1ನೇ ಮುಖ್ಯರಸ್ತೆ, ಬಿ-ಕ್ರಾಸ್‌, ಚಿಕ್ಕಮರಿಯಣ್ಣ, ನಂ.1. 2ನೇ 'ಎ' ಕ್ರಾಸ್‌ ದ್ವಾರಕನಗರ, 
ದೀಪಾಂಜಲಿನಗರ, ಬೆಂಗಳೂರು-26. ಬಿಎಸ್‌ಕೆ 3ನೇ ಹಂತ, ಬೆಂಗಳೂರು. 


3) ದಿ ಬ್ರಾಂಚ್‌ ಮ್ಯಾನೇಜರ್‌, ದಿ ನ್ಯೂ ಇಂಡಿಯಾ 
ಅಶ್ಯೂರೆನ್ಸ್‌ ಕಂ.ಲಿ. ಕೆಂಗೇರಿ ಬ್ರಾಂಚ್‌, ಇಂಡೋಸೆಮ್‌ 
ಹೌಸ್‌, 2ನೇ ಮಹಡಿ, ಮೈಸೂರು ರಸ್ತೆ, ಬೆಂಗಳೂರು-39. 
4) ಶ್ರೀ ಜವರೇಗೌಡ ಬಿನ್‌ ಬೋರಯ್ಯ, ಮಾಲೀಕರು, 
ಮೇ: ದಿವ್ಯ ಎ೦ಟರ್‌ಪ್ರೈಸಸ್‌, 90/, 2ನೇ ಮುಖ್ಯರಸ್ತೆ, 
ವಿಠ್ಠಲ್‌ ನಗರ್‌, ಚಾಮರಾಜಪೇಟೆ, ಬೆ೦ಗಳೂರು. 
5) ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ.ಲಿ, 48 ಚರ್ಚ್‌ 
ಸ್ಲೀಟ್‌, ಬೆ೦ಗಳೂರು-1. 
ಪ್ರಕಟಣೆ 
ಅರ್ಜಿದಾರರಾದ ಶ್ರೀಮತಿ ಗೀತಾ, ತುಳಸಮ್ಮ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ಜಿ. ರವಿ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೫೫ 





ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಖಿಎ/ಬಿ2/ಎಫ್‌.ಸಿ./ಸಿಆರ್‌-9/2008, ದಿನಾಂಕ: ..... 2009 


ಅರ್ಜಿದಾರರು ಪ್ರತಿವಾದಿಗಳು 
1 ಶ್ರೀ ರಾಮಪ್ಪ ಬಿನ್‌ ಲೇಟ್‌ ತಿಮ್ಮಬೋವಿ (60 1) ಆಯುಕ್ತರು, ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆ 
ವರ್ಷ) ವಿರುದ್ಧ ಫಂದ್ರ ಕಛೇರಿ, ಹಡ್ಸನ್‌ ಸರ್ಕಲ್‌, ಜೆ.ಸಿರಸ್ತೆ, 
2) ಶ್ರೀಮತಿ ಮಾರಕ್ಕ ಕೋಂ ಬಿ.ರಾಮಪ್ಪ (50 ಬೆಂಗಳೂರು-2. 
ವರ್ಷ) 2) ದಿ ಮ್ಯಾನೇಜಿಂಗ್‌ ಡೈರೆಕ್ಟರ್‌, ಕೆ.ಎನ್‌.ಆರ್‌. ಕನ್ನಟಕ್ಷನ್‌ 
3) ಹುಲುಗಮ್ಮ ಬಿನ್‌ ಬಿ. ರಾಮಪ್ಪ (30 ವರ್ಷ) ಕಂಪನಿ, ನಂ.28, 1ನೇ ಮಹಡಿ, ಕನ್‌ವೆಂಟ್ರಿ 
4) ಹುಲುಗಪ್ಪ ಬಿನ್‌ ಬಿ.ರಾಮಪ್ಪ (25 ವರ್ಷ) ಅಪಾರ್ಟ್‌ಮೆಂಟ್ಸ್‌, ಕಾನ್ವೆಂಟ್‌ ರಸ್ತೆ, ರಿಚ್ಮಂಡ್‌ ರಸ್ತೆ, 
ಆಲೂರು ವಿಲೇಜ್‌, ಕೂಢ್ಲಗಿ ತಾಲ್ಲೂಕು, ಬಳ್ಳಾರಿ ಎದುರು, ಗೋಲ್ಡ್‌, ಜಿಮ್ನಾಸಿಸ್ಟಮ್‌ ಎದುರು, 
ಜಿಲ್ಲೆ. ಬೆಂಗಳೂರು-25. 
ಪ್ರಕಟಣೆ 


ಅರ್ಜಿದಾರರಾದ ರಾಮಪ್ಪ, ಮಾರಕ್ಕ, ಹುಲುಗಮ್ಮ ಹುಲುಗಪ್ಪ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ದಿವಂಗತ ರಾಮಾಂಜನೇಯ ಇವರು ಪ್ರತಿವಾದಿ-2 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 
ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿ೦ದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಖಿಎ/ಬಿ2/ಎಫ್‌.ಸಿ./ಸಿಆರ್‌-11/2008, ದಿನಾಂಕ:19ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಶಿವರುದಮ್ಮ ಕೋಂ ಲೇಟ್‌ 1) ಶ್ರೀ ಫಯಾಜ್‌ ಬಿನ್‌ ಮೊಹಬೂಬ್‌ ಷರೀಫ್‌, 
ಸದಾಶಿವಯ್ಯ (62 ವರ್ಷ) ವಿರುದ್ಧ ಕ್ಯನ್ರಕನಪಾಳ್ಯ ಲಕ್ಷೀಪುರ ಹೋಸ್ಟ್‌ ಕೂಟಗಲ್‌ 
2) ಶ್ರೀಮತಿ ಗಂಗಮ್ಮ ಬಿನ್‌ ಲೇಟ್‌ ಸದಾಶಿವಯ್ಯ, (ಹೋಬಳಿ) ರಾಮನಗರ ತಾಲ್ಲೂಕು. 
(46 ವರ್ಷ) 2) ಮೆ: ಯುನೈಟೆಡ್‌ ಇಂಡಿಯಾ ಇನ್ನೂರೆನ್ಸ್‌ ಕಂ.ಲಿ., 
ಕೇರಾಫ್‌ ಎಸ್‌. ಬಸವರಾಜು, ಲಕ್ಷ್ಮೀ ನಂ.40, ಲಕ್ಷ್ಮೀ ಕಾಂಪ್ಲೆಕ್ಸ್‌ ಕೆ.ಆರ್‌. ರಸ್ತೆ, ಬೆ೦ಗಳೂರು-2. 


ಇಂಜಿನಿಯರಿಂಗ್‌ ವರ್ಕ್ಸ್‌, ಲಕ್ಷ್ಮೀಪುರ, ಕನಕಪುರ 
ಮುಖ್ಯರಸ್ತೆ, ಬೆಂಗಳೂರು-62. 
ಪ್ರಕಟಣೆ 

ಅರ್ಜಿದಾರರಾದ ಶಿವರುದ್ರಮ್ಮ ಗಂಗಮ್ಮ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ 
ಕೇಶವಮೂರ್ತಿ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 


೨೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಖಹಿಎ/ಬಿ2/ಎಫ್‌.ಸಿ./ಸಿಆರ್‌-12/2008, ದಿನಾಂಕ:23ನೇ ಮಾರ್ಚ್‌, 2009 


ಪಿ.ಆರ್‌.587 


ಅರ್ಜಿದಾರರು ಪ್ರತಿವಾದಿಗಳು 
1 ಶ್ರೀಮತಿ ಗಾಯತ್ರಮ್ಮ ಕೋಂ ಸತೀಶ್‌ (20 ಸ 1 ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್‌ ಕಂ.ಲಿ. ನಂ.11, 4ನೇ 
ವರ್ಷ) £ ಮಹಡಿ, ಯುನಿಟಿ ಬಿಲ್ಲಿಂಗ್‌, ಮಿಷನ್‌ ರಸ್ತೆ, ಬೆ೦ಗಳೂರು. 
2) ಮಾ: ಮುನಿರಾಜು ಬಿನ್‌ ಲೇಟ್‌ ಮುನಿಯಪ್ಪ 2) ಶ್ರೀ ಎಸ್‌. ಹಸೀಬ್‌ ಅಹ್ಮದ್‌, ಟಿಎಫ್‌2, ಡೂಕ್ಸ್‌ 
(14 ವರ್ಷ) ಮ್ಯಾನ್ಸನ್‌, ನಂ.100, ಸ್ಪೆನ್ಸರ್‌ ರಸ್ತೆ ಪ್ರೇಜರ್‌ ಟೌನ್‌, 
3) ಮಾ: ನರಸಿಂಹಮೂರ್ತಿ ಬಿನ್‌ ಲೇಟ್‌ ಬೆ೦ಗಳೂರು-5. 
ಮುನಿಯಪ್ಪ (12 ವರ್ಷ) 
ಎತಮಾಕನಹಳ್ಳಿ ವಿಲೇಜ್‌, ಮ೦ಚನಬೆಲೆ ಪೋಸ್ಟ್‌, 
ಕಸಬ ಹೋಬಳಿ, ಚಿಕ್ಕಬಳ್ಳಾಪುರ (ತಾ) & ಡಿಸಿಕ್ಸ್‌, 
ಪ್ರಕಟಣೆ 
ಅರ್ಜಿದಾರರಾದ ಗಾಯತ್ರಮ್ಮ ಮುನಿರಾಜು, ನರಸಿಂಹಮೂರ್ತಿ ಇವರುಗಳು ಈ ನ್ಯಾಯಾಲಯಕ್ಕೆ 


ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ಮುನಿಯಮ್ಮ ಇವರು ಪ್ರತಿವಾದಿ-2 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ 
ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ 
ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ಟೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎ/ಬಿ2/ಎಫ್‌.ಸಿ./ಸಿಆರ್‌-13/2008, ದಿನಾಂಕ:19ನೇ ಮಾರ್ಚ್‌, 2009 
ಅರ್ಜಿದಾರರು ಪ್ರತಿವಾದಿಗಳು 


1) ಶ್ರೀಮತಿ ರೆಹನಾ ಖಾನಂ ಕೋಂ ಲೇ.ಸೈಯದ್‌ ಸ 1) ಎಸ್‌.ಎನ್‌. ರಾಜು ಬಿನ್‌ ನಂಜಪ್ಪ 2738-7, 5ನೇ 
ವಿ Ww 


ಜಿಕ್ರಿಯ (ವಯಸ್ಸು 46 ವರ್ಷ) 

2) ಸೈಯದ್‌ ಏಜಾಜ್‌ ಬಿನ್‌ ಲೇ. ಸೈಯದ್‌ 
ಜಿಕ್ರಿಯ (ವಯಸ್ಸು 19 ವರ್ಷ) 

ನಂ.5:367, ಹಲ್ಕಾಪುರ ಗ್ರಾಮ, ತೊಂಡೆಬಾವಿ 
ಹೋಬಳಿ, ಗೌರಿಬಿದನೂರು ತಾಲ್ಲೂಕು, 
ಚಿಕ್ಕಬಳ್ಳಾಪುರ ಜಿಲ್ಲೆ. 


ಇ ವಾರ್ಡ್‌, ದೊಡ್ಡಬಳ್ಳಾಪುರ ಟೌನ್‌. 


2) ದಿ ಡಿವಿಜನಲ್‌ ಮ್ಯಾನೇಜರ್‌ ನ್ಯೂ ಇಂಡಿಯಾ 
ಅಶ್ಯೂರೆನ್ಸ್‌ ಕಂ.ಲಿ. ವಿಭಾಗೀಯ ಕಛೇರಿ, ನಂ.2, "ಬಿ 
ಯುನಿಟಿ ಬಿಲ್ಲಿಂಗ್‌, ಮಿಶಿನ್‌ ರೋಡ್‌ ಕಾಳಿಂಗರಾವ್‌ ರಸ್ತೆ, 
ಬೆಂಗಳೂರು. 

3) ಸಿ. ವೆಂಕಟೇಶಬಾಬು ಬಿನ್‌ ಸಿ.ಸಿ. ಚಂದ್ರಯ್ಯ ಶೆಟ್ಟಿ, 
614, ಚಿಕ್ಕಪೇಟೆ, ದೊಡ್ಡಬಳ್ಳಾಪುರ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೫೭ 





ಪ್ರಕಟಣೆ 
ಅರ್ಜಿದಾರರಾದ ರೆಹನಾ ಖಾನಂ, ಸೈಯದ್‌ ಏಜಾಜ್‌ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ಸೈಯದ್‌ ರಿಯಾಜ್‌ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 
ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿ೦ದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆ೦ಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎ/ಬಿ2/ಎಫ್‌.ಸಿ./ಸಿಆರ್‌-14/2008, ದಿನಾಂಕ:23ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಫಸೀಹ ಸುಲ್ತಾನ್‌ ಕೋಂ ಲೇಟ್‌ 1) ದಿ ಬ್ರಾಂಚ್‌ ಮ್ಯಾನೇಜರ್‌ ದಿ ಓರಿಯಂಟಲ್‌ 
ಖಲೀಂವುಲ್ಲಾಖಾನ್‌, ವಿರುದ್ಧ ಎನ್ನೂರೆನ್ಸ್‌ ಕಂ.ಲಿ, ನಂ.364/, 10ನೇ ಬಿ ಮೈನ್‌, 
2) ರುಕ್‌ಸರ್‌ ಶ್ರೀನಿವಾಸ್‌ ಮ್ಯಾನ್‌ಷನ್‌, ಜಯನಗರ, 3ನೇ ಬ್ಲಾಕ್‌, 
3) ಮೊಹ್ಮದ್‌ ಖಾನ್‌ ಬೆಂಗಳೂರು. 
4) ಸುಫಿ ಖಾನ್‌ 2) ಶ್ರೀ ಕೆ.ಎಸ್‌. ಅಶಫರ್‌ ಅಹ್ಮದ್‌, ನಂ.14, 3ನೇ ಕ್ರಾಸ್‌, 
ನಂ.9, 2ನೇ ಕ್ರಾಸ್‌, ವಿನಾಯಕನಗರ, 8ನೇ ಮುಖ್ಯರಸ್ತೆ, 3ನೇ ಬ್ಲಾಕ್‌, ಜಯನಗರ, 
ಪುಟ್ಟೇನಹಳ್ಳಿ, ಜೆ.ಪಿ.ನಗರ, ಬೆಂಗಳೂರು. ಬೆ೦ಗಳೂರು-11. 

ಪ್ರಕಟಣೆ 


ಅರ್ಜಿದಾರರಾದ ಫಸೀಹ, ರುಕ್‌ಸರ್‌, ಮೊಹಮ್ಮದ್‌ಖಾನ್‌, ಸುಫಿಖಾನ್‌ ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ಖಲೀಂವುಲ್ಲಾಖಾನ್‌ ಇವರು ಪ್ರತಿವಾದಿ-2 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ 
ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ 
ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಷೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಖಹಿಎ/ಬಿ2/ಎಫ್‌.ಸಿ./ಸಿಆರ್‌-15/2008, ದಿನಾಂಕ:23ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1 ಶ್ರೀಮತಿ ಜ್ಞಾನೇಶ್ವರಿ @ ಬಿಂದುಮತಿ ಕೋಂ 1) ರೇವಹೆಗಡೆ ಬಿನ್‌ ಚಿನ್ನಹೆಗಡೆ, ನಂ.4 ಅ೦ಜನಾನಗರ 
ಲೇ: ಹರೀಶ್‌ (24 ವರ್ಷ) ವಿರುದ್ಧ ಮಾಗಡಿ ರಸ್ತೆ, ವಿಶ್ವನೀಡಂ ಪೋಸ್ಟ್‌, ಬೆಂಗಳೂರು. 


2) ಮಾ: ಆಕಾಶ್‌ ಬಿನ್‌ ಲೇ: ಹರೀಶ್‌ (2 ವರ್ಷ) 


೨೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





3) ಶ್ರೀ ರಾಮಭದ್ರೇಗೌಡ ಬಿನ್‌ ಮಲ್ಲಯ್ಯಗೌಡ 2) ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ.ಲಿ. ಪೀಣ್ಯ ನಂ.20, 
(66 ವರ್ಷ) ವಿರುದ್ಧ 1ನೇ ಮಹಡಿ, 100 ಅಡಿ ರಸ್ತೆ ಜಾಲಹಳ್ಳಿ ಕ್ರಾಸ್‌, 
4) ಶ್ರೀಮತಿ ಲಲಿತಮ್ಮ ಕೋಂ ರಾಮಭದೇಗೌಡ, ಬೆಂಗಳೂರು-57. 

(58 ವರ್ಷ). 


ಹಮಾಲಾಪಾ ವಿಲೇಜ್‌, ಕುಂದೂರ್‌ ಪೋಸ್ಟ್‌. 
ಆಲೂರು ತಾಲ್ಲೂಕು, ಹಾಸನ ಜಿಲ್ಲೆ. 
ಪ್ರಕಟಣೆ 
ಅರ್ಜಿದಾರರಾದ ಜ್ಞಾನೇಶ್ವರಿ 6 ಬಿಂದುಮತಿ, ಆಕಾಶ್‌, ರಾಮಭದ್ರೇಗೌಡ, ಲಲಿತಮ್ಮ ಇವರುಗಳು ಈ 
ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ಹರೀಶ್‌ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ 
ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ 
ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಖಸಿಎ/ಬಿ2/ಎಫ್‌.ಸಿ./ಸಿಆರ್‌-16/2008, ದಿನಾಂಕ:23ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಮೀನಾಕ್ಷಿ 1 ಶ್ರೀ ವಿಜಯರಾಘವಲು, ಕಟ್ಟಡದ ಮಾಲೀಕರು, 1ನೇ ಬಿ 
2) ಮತ್ಯಪ್ಪ ವಿರುದ್ಧ ಕ್ರಾಸ್‌, ಕತ್ರಿಗುಪ್ಪೆ, ವಿವೇಕಾನಂದನಗರ, ಬೆಂಗಳೂರು. 
3) ಸೌಭಾಗ್ಯ 2) ಶ್ರೀ ವೆಂಕಟೇಶ್‌, ಬಿಲ್ಲಿಂಗ್‌ ಕಂಟ್ರಾಕ್ಟರ್‌, 1ನೇ ಬಿ ಕ್ರಾಸ್‌, 
4) ಸಂತೋಷ್‌ ಕತ್ರಿಗುಪ್ಪೆ, ವಿವೇಕಾನಂದನಗರ, ಬೆ೦ಗಳೂರು. 


5) ಶ್ರೀ ಹನುಮಂತ 
6) ಶ್ರೀಮತಿ ಸಮಾಧಾನಮ್ಮ 
7) ಮಲ್ಲಪ್ಪ 
8) ಮೆಶಪ್ಪ 
ಹುಲಿಕಲ್‌ ಜೆ.ವಿಲೇಜ್‌, ಗುಲ್ದಾರಾ೦ ಪೋಸ್ಟ್‌, 
ಶಹಪುರ ತಾಲ್ಲೂಕು ಗುಲ್ಲರ್ಗಾ ಜಿಲ್ಲೆ. 
ಪ್ರಕಟಣೆ 

ಅರ್ಜಿದಾರರಾದ ಶ್ರೀಮತಿ ಮೀನಾಕ್ಷಿ ಮತ್ತು ಇತರರು 7 ಜನರು ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ಸಾಬಣ್ಣ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ 
ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ 
ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ಟೀಕರಿಸಲಾಗುವುದಿಲ್ಲ. 

ಮೊಹಮದ್‌ ಯೂಸೂಫ್‌ 
ಪಿ.ಆರ್‌.588 ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆ೦ಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೫೯ 





ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಬ್ಯೂಸಿಎ/ಬಿ2/ಎಫ್‌.ಸಿ./ಸಿಆರ್‌-19/2008, ದಿನಾಂಕ:30ನೇ ಜೂನ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1 ಶ್ರೀ ಜಗನ್ನಾಥ್‌ ಬಿನ್‌ ಲೇ. ಯಮನಪ್ಪ 1) ಶ್ರೀ ವಿಜಯರಾಘವಲು, ಕಟ್ಟಡದ ಮಾಲೀಕರು, 1ನೇ ಬಿ 
(55 ವರ್ಷ) ವಿರುದ್ಧ ಕ್ರಾಸ್‌, ಕತ್ರಿಗುಪ್ಪೆ, ವಿವೇಕಾನಂದನಗರ, ಬೆಂಗಳೂರು. 
2) ಶ್ರೀಮತಿ ಅಂಬಮ್ಮ ಕೋಂ ಜಗನ್ನಾಥ್‌ 2) ಶ್ರೀ ವೆಂಕಟೇಶ್‌, ಬಿಲ್ಲಿಂಗ್‌ ಕಂಟ್ರಾಕ್ಟರ್‌, 1ನೇ ಬಿ. 
(48 ವರ್ಷ) ಕ್ರಾಸ್‌, ಕತ್ರಿಗುಪ್ಪೆ, ವಿವೇಕಾನಂದನಗರ, ಬೆ೦ಗಳೂರು. 


3) ಕು: ತಾಯಮ್ಮ ಬಿನ್‌ ಜಗನ್ನಾಥ್‌ (13 ವರ್ಷ) 
4) ಮಾ: ಯಮುನಪ್ಪ ಬಿನ್‌ ಜಗನ್ನಾಥ್‌ (10 
ವರ್ಷ), ಬಂದಹಳ್ಳಿ ವಿಲೇಜ್‌ ಹ ಪೋಸ್ಟ್‌, 
ಯಾದಗಿರಿ ತಾಲ್ಲೂಕು, ಗುಲ್ಗರ್ಗಾ ಜಿಲ್ಲೆ. 
ಪ್ರಕಟಣೆ 

ಅರ್ಜಿದಾರರಾದ ಜಗನ್ನಾಥ್‌, ಅಂಬಮ್ಮ ತಾಯಮ್ಮ ಯಮುನಪ್ಪ ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ದೇವೇಂದ್ರಪ್ಪ ಇವರು ಪ್ರತಿವಾದಿ- ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ 
ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ 
ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ದೇವರಾಜು ಎಂ.ಎನ್‌. 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಬ್ಯೂಸಿಎ/ಬಿ2/ಎಫ್‌.ಸಿ./ಸಿಆರ್‌-21/2008, ದಿನಾಂಕ:23ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1 ಶ್ರೀ ಶರಣಪ್ಪ ದಿಂದವರ್‌ ಬಿನ್‌ ಚಂದ್ರಪ್ಪ, 1) ಮೆ: ಕಾರ್ಗೋವಿಂಗ್ಸ್‌ ಮದ್ರಾಸ್‌ ಪ್ರೈ.ಲಿ. ನಂ.ಸಿ-54, 
(50 ವರ್ಷ) ವಿರುದ್ಧ ಸಿ.ಎಬಿಡಿಎ ಟ್ರಕ್‌ ಟರ್ಮಿನಲ್‌ ಕಾಂಪ್ಲೆಕ್ಸ್‌, ಜಿ.ಎನ್‌.ಟಿ. ರಸ್ತೆ, 
2) ಶ್ರೀಮತಿ ನೀಲವ್ವ ಕೋ೦ ಶರಣಪ್ಪ ದಿಂದವರ್‌ ಮಾಧವರಂ, ಚನ್ನೈ-600110, ತಮಿಳುನಾಡು. 
(35 ವರ್ಷ) 2) ಐಸಿಐಸಿಐ ಲೊಂಬಾರ್ಡ್‌ ಜನರಲ್‌ ಇನ್ಸೂರೆನ್ಸ್‌ 
ಕೇರಾಫ್‌ ಪವಡ ಬಸಪ್ಪ (ಬಿಎಂಟಿಸಿ ಕಂಡಕ್ಟರ್‌), ಕಂ.ಲಿ., ಪ್ರೆಸ್ಟಿಜ್‌ ಕ್ರಿನಚ್‌, 62/, 2ನೇ ಮಹಡಿ, ರಿಚ್ಮಂಡ್‌ 
ಸೂಲೆಕೆರೆ ಪೋಸ್ಟ್‌, ಕೆಂಗೇರಿ ಹೋಳಿ, ರಸ್ತೆ, ಬೆಂಗಳೂರು. 


ಬೆಂಗಳೂರು ದಕ್ಷಿಣ ತಾಲ್ಲೂಕು, ಬೆಂಗಳೂರು-60. 
ಪ್ರಕಟಣೆ 

ಅರ್ಜಿದಾರರಾದ ಶರಣಪ್ಪ ದಿಂದವರ್‌, ನೀಲವ್ವ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ಸೋಮನಾಥ್‌ ಇವರು ಪ್ರತಿವಾದಿ ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 
ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿ೦ದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 


೨೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಖಿಎ/ಬಿ2/ಎಫ್‌.ಸಿ./ಸಿಆರ್‌-38/07, ದಿನಾಂಕ:19ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ರುಕ್ಕಮ್ಮ 1) ಗರುಡ ಸೆಕ್ಕೂರಿಟಿ ಸರ್ವಿಸ್‌, ನಂ.78/, ಹೊಸ 
2) ರವಿಕುಮಾರ್‌ ವಿರುದ್ಧ ಕೆ.ಆರ್‌.ರಸ್ತೆ, ಬಸವನಗುಡಿ, ಬೆಂಗಳೂರು-560004. 
3) ಕುಮಾರಸ್ವಾಮಿ 2) ಮೆ: ಲುಫಿನ್‌ ಲಿಮಿಟೆಡ್‌ ನಂ.86, 3ನೇ ಕ್ರಾಸ್‌, 
4) ಉಮಾಶಂಕರ ಎನ್‌ಟಿವೈ ಲೇಔಟ್‌, ಮೈಸೂರು ರಸ್ತೆ, ಬೆಂಗಳೂರು- 
ನಂ.5, ಟಿ.ಆರ್‌. ಶಾಮಣ್ಣನಗರ, ಮಹಾಗಣಪತಿ 560026. 


ರಸ್ತೆ, ಶ್ರೀನಗರ, ಬೆಂಗಳೂರು-560070. 
ಪ್ರಕಟಣೆ 
ಅರ್ಜಿದಾರರಾದ ರುಕ್ಕಮ್ಮ ರವಿಕುಮಾರ್‌, ಕುಮಾರಸ್ವಾಮಿ, ಉಮಾಶಂಕರ್‌ ಇವರುಗಳು ಈ ನ್ಯಾಯಾಲಯಕ್ಕೆ 
ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ವೀರಭದ್ರಾಚಾರಿ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ 
ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ 
ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಖಿಎ/ಬಿ2/ಎಫ್‌.ಸಿ./ಸಿಆರ್‌-53/06, ದಿನಾಂಕ:19ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1 ಶ್ರೀಮತಿ ಬದುನಿಸಾ & ಇತರೆ 6 ಜನ, 1) ಪ್ರವೀಣ ಚಂದ್ರಾರೈ, ನಂ.515, 8ನೇ ಬ್ಲಾಕ್‌, ಪೋಸ್ಟ್‌ 
ನಂ.14/, 1ನೇ ಕ್ರಾಸ್‌, ವಿನಾಯಕನಗರ, ಹಳೇ ವಿರುದ್ಧ ಆಫೀಸ್‌ ಎದುರು, ಕೋರಮಂಗಲ, ಬೆಂಗಳೂರು-95. 
ಗುಡ್ಡದಹಳ್ಳಿ (ಹೆಚ್‌.ಜಿ. ಹಳ್ಳಿ) ಬೆಂಗಳೂರು-26. 2) ದಿ ಓರಿಯಂಟಲ್‌ ಇನ್ನೂರೆನ್ಸ್‌ ಕಂ.ಲಿ. ರೀಜಿನಲ್‌ 


ಆಫೀಸ್‌ ನಂ.44/45, ಲಿಯೊ ಶಾಫಿಂಗ್‌ ಕಾಂಫ್ಲೆಕ್ಸ್‌ 
ರೆಸಿಡೆನ್ಸಿ ರೋಡ್‌, ಎಂ.ಜಿ. ರಸ್ತೆ ಬೆಂಗಳೂರು-01. 
ಪ್ರಕಟಣೆ 

ಅರ್ಜಿದಾರರಾದ ಶ್ರೀಮತಿ ಬದುನಿಸಾ ಹ ಇತರೆ 6 ಜನ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು 
ಸಲ್ಲಿಸಿ, ದಿವಂಗತ ಅಮೀನುದ್ದೀನ್‌ ಇವರು ಪ್ರತಿವಾದಿ- ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 

ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೬೧ 





ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಖಹಿಎ/ಬಿ2/ಎಫ್‌.ಸಿ./ಸಿಆರ್‌-58/2007, ದಿನಾಂಕ:23ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
) ಶ್ರೀ ಕೆಂಪರಂಗಯ್ಯ ಬಿನ್‌ ಕೆಂಪಯ್ಯ 1) ಗೋಪಾಲಕೃಷ್ಣ ಪ್ಲೋರ್‌ ಮಿಲ್‌ 2ನೇ ಮುಖ್ಯರಸ್ತೆ, 
(45 ವರ್ಷ) ವಿರುದ್ಧ ಕಾವೇರಿಪುರ, ಕಾಮಾಕ್ಷಿಪಾಳ್ಯ, ಬೆ೦ಗಳೂರು-79. 
2) ಶ್ರೀಧರ ಬಿನ್‌ ಕೆಂಪರಂಗಯ್ಯ (20 ವರ್ಷ) 2) ಮೇಘ ಪಾಪಡ್‌, ನಂ.30, 2ನೇ ಮುಖ್ಯರಸ್ತೆ 
3) ಲಕ್ಷ್ಮಮ್ಮ ಎಲ್‌. ಬಿನ್‌ ಕೆಂಪರಂಗಯ್ಯ ಕಾವೇರಿಪುರ, ಕಾಮಾಕ್ಷಿಪಾಳ್ಯ, ಬೆಂಗಳೂರು-79. 
(15 ' ವರ್ಷ) 3) ಶ್ರೀಮತಿ ಸವಿತರಾವ್‌ ಕೋಂ ನಾಗರಾಜ್‌, ಮೇಘ 
ಪೊಲೀಸ್‌ ಗೋವಿಂದಪ್ಪರವರ ಮನೆ, ಎಲ್‌.ಎನ್‌. ಪಾಪಡ್‌ ೩ ಗೋಪಾಲಕೃಷ್ಣ ಪ್ಲೋರ್‌ ಮಿಲ್‌ನ 
ಸ್ಕೂಲ್‌ ರಸ್ತೆ ಎದುರು, ನ್ಯೂ ಎಕ್ಸ್‌ಟೆನ್ನನ್‌, ಮಾಲೀಕರು, ಮನೆವಿಳಾಸ:16, 1ನೇ ಮುಖ್ಯರಸ್ತೆ, 6ನೇ 
ಮೀನಾಕ್ಷಿ ನಗರ್‌, ಕಾಮಾಕ್ಷಿಪಾಳ್ಯ, ಕ್ರಾಸ್‌, ಮೂಡಲಪಾಳ್ಯ, ಬೆ೦ಗಳೂರು. 
ಬೆಂಗಳೂರು-79. 

ಪ್ರಕಟಣೆ 


ಅರ್ಜಿದಾರರಾದ ಕೆಂಪರಂಗಯ್ಯ, ಶ್ರೀಧರ, ಲಕ್ಷ್ಮಮ್ಮ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ರತ್ನಮ್ಮ ಇವರು ಪ್ರತಿವಾದಿ-3 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 
ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಮೊಹಮದ್‌ ಯೂಸೂಫ್‌ 
ಪಿ.ಆರ್‌.589 ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆ೦ಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ/ಬಿ2/ಎಫ್‌.ಸಿ./ಸಿಆರ್‌-60/2007, ದಿನಾಂಕ:19ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶಕುಂತಲಾ (55 ವರ್ಷ) 1) ಶ್ರೀನಿವಾಸಯ್ಯ, 273, ಮಾರುತಿನಗರ, 4ನೇ ಮುಖ್ಯರಸ್ತೆ, 
2) ರವಿ ಎ.ಡಿ. (37 ವರ್ಷ) ವಿರುದ್ಧ ಆಂಜನೇಯ ದೇವಸ್ಥಾನ, ಕಾಮಾಕ್ಷಿಪಾಳ್ಯ, 
ಆದಿನಾರಾಯಣಪುರಂ ವಿಲೇಜ್‌ & ಪೋಸ್ಟ್‌. ಬೆಂಗಳೂರು-79. 
ಪೊಲ್ಲಿಪಟ್‌ ತಾಲ್ಲೂಕು, ತಿರುವೆಲ್ಲೂರು ಡಿಸ್ಟಿಕ್ಟ್‌, 2) ರಾಜ್‌ಕುಮಾರ್‌ ಬಿನ್‌ ಪರಷುರಾಮನ್‌, 157, 1ನೇ 
ತಮಿಳುನಾಡು. ಮೈನ್‌, ಮಾಗಡಿ ರಸ್ತೆ ಕಾಮಾಕ್ಷಿಪಾಳ್ಗ ಬೆಂಗಳೂರು-79. 
ಪ್ರಕಟಣೆ 


ಅರ್ಜಿದಾರರಾದ ಶಕುಂತಲಾ, ರವಿ ಎ.ಡಿ. ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ 
ಎ.ಡಿ. ಪ್ರಭು ಇವರು ಪ್ರತಿವಾದಿ- ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು 


೨೭೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 

ಆದ್ದರಿ೦ದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 


ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 


ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಬ್ಯೂಸಿಎ/ಬಿ2/ಎಫ್‌.ಸಿ./ಸಿಆರ್‌-61/2007, ದಿನಾಂಕ:19ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಶಾಂತಮ್ಮ ಕೋಂ ಲೇ. ಮುನಿಕೃಷ್ಣ, 1) ಶ್ರೀ ಮುಕುಂದ, ಮೇಸ್ತ್ರಿ ಮತ್ತು ಕಂಟ್ರಾಕ್ಟರ್‌ ನಂ.12, 
ನಂ.102, ಆಂಜನೇಯ ದೇವಸ್ಥಾನ ಹಿಂಭಾಗ, ವಿರುದ್ಧ ಸುಧ ಬಾರ್‌ರಸ್ತೆ ಕಡೆಗೆ ಚುಂಚನಘಟ್ಟ. ಮುಖ್ಯರಸ್ತೆ, 
ಜರಗನಹಳ್ಳಿ ಗ್ರಾಮ, ಜೆ.ಪಿ.ನಗರ 6ನೇ ಫೇಸ್‌, ಬೀರೇಶ್ವರನಗರ, ಬೆ೦ಗಳೂರು-62. 
ಬೆ೦ಗಳೂರು. 2) ಗೋವಿಂದಸ್ವಾಮಿ, ನಂ.49, 4ನೇ ಕ್ರಾಸ್‌, ಉತ್ತರಹಳ್ಳಿ, 
ಮುಖ್ಯರಸ್ತೆ, ಬೃಂದಾವನ ಲೇಔಟ್‌, ಬೆಂಗಳೂರು-61. 
ಪ್ರಕಟಣೆ 


ಅರ್ಜಿದಾರರಾದ ಶಾಂತಮ್ಮ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ ಮುನಿಕೃಷ್ಣ 
ಇವರು ಪ್ರತಿವಾದಿ-2 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. 
ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆ೦ಗಳೂರು. 
ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲ್ಯೂಸಿಎ/ಬಿ2/ಎಫ್‌.ಸಿ./ಸಿಆರ್‌-62/2007, ದಿನಾಂಕ:19ನೇ ಮಾರ್ಚ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಮುತ್ತುಲಕ್ಷ್ಮಿ ಕೋಂ ಲೇ. ಸುಬ್ರಮಣಿ 1) ಶೇಖರ್‌ ಬಿನ್‌ ಗಂಗ, 76/3 ತಿಲಕ್‌ನಗರ, ಜಯನಗರ, 
2) ಎಸ್‌. ವೆಮಲ್‌ ವಿರುದ್ಧ ಬೆಂಗಳೂರು-41. 
3) ಕುಮಾರಿ ಎಸ್‌. ಲಕ್ಷ್ಮಿ 2) ರಿಲಯನ್ಸ್‌ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ. ಈಸ್ಟ್‌ಮಿಗ್‌, 
157, ಆರ್‌.ಹೆಚ್‌. ಕಾಲೋನಿ ಬಂಡೆ ಆಡುಗೋಡಿ, 5ನೇ ಮಹಡಿ, 28 ಸೆಂಟಿನರಿ ಬಿಲ್ಲಿಂಗ್‌, ಎಂ.ಜಿ.ರಸ್ತೆ, 
ಹೊಸೂರು ರಸ್ತೆ ಬೆಂಗಳೂರು-30. ಬೆ೦ಗಳೂರು-1. 
ಪ್ರಕಟಣೆ 


ಅರ್ಜಿದಾರರಾದ ಮುತ್ತುಲಕ್ಷ್ಮಿ ಎಸ್‌. ಲಕ್ಷ್ಮಿ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, ದಿವಂಗತ 
ಸುಬ್ರಮಣಿ ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ ಮೃತಪಟ್ಟರುತ್ತಾರೆಂದು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೬೩ 





ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ ಹಣವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿ೦ದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಮೊಹಮದ್‌ ಯೂಸೂಫ್‌ 
ಪಿ.ಆರ್‌.590 ಕಾರ್ಮಿಕ ಪರಿಹಾರ ಆಯುಕ್ತರು, 
ಉಪವಿಭಾಗ-2, ಬೆಂಗಳೂರು. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 
ಪ್ರಕಟಣೆ ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ:78/2009, ದಿನಾಂಕ:26ನೇ ಜೂನ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಬಸಮ್ಮ Wo ದಿ: ಮುದುಕಪ್ಪ 1)  ಧೀರೇಂದಗೋಪಾಲ 5/0 ಅಂಜಿನಪ್ಪ, ಚಾಲಕ 
2) ದುರ್ಗಪ್ಪ ತಂದೆ ಮುದಿಯಪ್ಪ ವಿರುದ್ಧ ಔ/ಂ ಹಾರೋನಹಳ್ಳಿ, ಹೊಸಪೇಟೆ. 
3) ಮಹಾಂತೇಶ 5/0 ಮುದುಕಪ್ಪ 2) ಎಂ. ಅನ್ವರ್‌ 8/0 ಬನ್ಸಾಬೀ, ಟಿಪ್ಪರ್‌ ಮಾಲೀಕರು, 
R/ಂ ಭಾಗ್ಯನಗರ, ಕೊಪ್ಪಳ. ರಾಯಚೂರು. 
3) ಮೆ: ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ., 
ರಾಯಚೂರು. 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ಶ್ರೀ/ಶ್ರೀಮತಿ 
ಜಿ. ಮಾದೇಶ ತಂದೆ: ಮುದುಕಪ್ಪ ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾ೦ಕ:08.05.2009 
ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ ಹೊಂದಿರುತ್ತಾರೆ, ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 
1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡು ಮೃತ ಜಿ. ಮಾದೇಶ 5/0 
ಮುದುಕಪ್ಪ ಇವರ ವಾರಸುದಾರರಾದ ಶ್ರೀ/ಶ್ರೀಮತಿ ( ಬಸಮ್ಮ (2) ದುರ್ಗಪ್ಪ (3) ಮಹಾಂತೇಶ ಎಂಬುವವರು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ ಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ 
ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ 
ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ 
ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮತ್ತು ಸದರಿ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೊಪಳ ಜಿಲ್ಲೆ, ಕೊಪಳ. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 
ಪ್ರಕಟಣೆ ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ:79/2009, ದಿನಾಂಕ:26ನೇ ಜೂನ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಮುದುಕಪ್ಪ ತಂದೆ ಹನುಮಂತಪ್ಪ 1). ಯಲ್ಲಪ್ಪ ತಂದೆ ಅಂಜಿನಪ್ಪ ಚಾಲಕ, ಮಾನವಿ 
2) ಶ್ರೀಮತಿ ಕೃಷ್ಣಮ್ಮ ಗ೦ಡ ಮುದುಕಪ್ಪ ವಿರುದ್ಧ (ಪೋಸ್ಟ್‌) 
R/ಂ ಭಾಗ್ಯನಗರ, ಕೊಪ್ಪಳ. 2) ಕೆ. ಜಿತೇಂದರಾವ 5/0 ಮಾರ್ಕಂದರಾವ, ವಾಹನ 


ಮಾಲೀಕರು, ೧/೦ ಹಿರೇಕೋಟ್ನಿಕಲ್‌ (ತಾ) ಮಾನವಿ. 
3)  ಐ.ಸಿ.ಐ.ಸಿ.ಐ... ಜನರಲ್‌ ಇನ್ನೂರೆನ್ಸ್‌ ಕಂ.ಲಿ., 
ರಾಯಚೂರು. 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ಶ್ರೀ/ಶ್ರೀಮತಿ 
ರಮೇಶ ತಂದೆ ಮುದುಕಪ್ಪ ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾ೦ಕ:04.05.2008 ರಂದು 
ಕೆಲಸದಿಂದುಂಟಾದ ಅಪಘಾತದಿಂದ ಮೃತ ಹೊಂದಿರುತ್ತಾರೆ, ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ 


೨೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡು ಮೃತ ರಮೇಶ 5/0 ಮುದುಕಪ್ಪ ಇವರ 
ವಾರಸುದಾರರಾದ ಶ್ರೀ ಮುದುಕಪ್ಪ ಮತ್ತು ಕೃಷ್ಣಮ್ಮ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ ಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ 
ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ 
ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ 
ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮತ್ತು ಸದರಿ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಮಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಕೊಪಳ ಜಿಲ್ಲೆ, ಕೊಪಳ. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 
ಪ್ರಕಟಣೆ ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ:76/2009, ದಿನಾಂಕ:26ನೇ ಜೂನ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 

1) ಹುಸೇನ್‌ ಬಿ. W/ಂ ದೌಲಸಾಬು 1) ಬಡೇಸಾಬ ತಂದೆ ಭೀಮಯ್ಯ, ಚಾಲಕ, ಮಿದ್ದಲದಿನ್ನಿ 

2) ಸಾಚಿನಾಬೀ W/ಂ ಲೇಟ್‌ ರಂಜಾನ್‌ಸಾಬ್‌ ವಿರುದ್ಧ ಜಿಲ್ಲೆ, ರಾಯಚೂರು. 

3) ಹಯೀದಾಬೀ W/ಂ ಲೇಟ್‌ ರಂಜಾನ್‌ಸಾಬ್‌ 2) ಜಿ. ಶೇಖರಗೌಡ ತಂದೆ ಜಿ. ಯಂಕಪ್ಪ, 
ಟ್ಯಾಕ್ಟರ್‌ ಮಾಲೀಕರು, ಔ/ಂ ಮಿದ್ದಲದಿನ್ನಿ ರಾಯಚೂರು 
ಜಿಲ್ಲೆ. 
3) ಮೆ: ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ., 
ರಾಯಚೂರು. 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ: ಶ್ರೀ 
ರಂಜಾನ್‌ಸಾಬ್‌ ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:20.03.2009 ರಂದು 
ಕೆಲಸದಿಂದುಂಟಾದ ಅಪಘಾತದಿಂದ ಮೃತ ಹೊಂದಿರುತ್ತಾರೆ, ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ 
ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು ಹೇಳಿಕೊಂಡು ಮೃತ ರಂಜಾನ್‌ಸಾಬ್‌ ಇವರ 
ವಾರಸುದಾರರಾದ ಶ್ರೀ/ಶ್ರೀಮತಿ (1) ಹುಸೇನ್‌ ಬಿ. (2) ಸಾಚಿನಾ ಬಿ. (3) ಹಮೀದಾ ಬಿ, ಎಂಬುವವರು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ ಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ 
ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ 
ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ 
ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮತ್ತು ಸದರಿ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಮಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಪಿ.ಆರ್‌.601 ಕೊಪಳ ಜಿಲ್ಲೆ, ಕೊಪ್ಪಳ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿಣ ಕನ್ನಡ ಉಪವಿಭಾಗ-1, ಬೆಂದೂರ ವೆಲ್‌, 
ಕಂಕನಾಡಿ, ಮಂಗಳೂರು-ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಬ್ಯೂಸಿಎ/ಸಿಆರ್‌-17/2009/ಎಫ್‌, ದಿನಾಂಕ:29ನೇ ಜೂನ್‌, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಶಾಂಭವಿ 1೦ ದಿವಂಗತ 1 ಶ್ರೀ ಕೃಷ್ಣರಾಜ ಬಿ. 5/6 ಬಾಲಚಂದ್ರಭಟ್‌ Adult R/at 
ಸುಬ್ರಮಣ್ಯ, &೦6:25 ವಿರುದ್ಧ (.॥0.1/64, ಕೆಮ್ರಾಲ್‌ ಪೋಸ್ಟ್‌, ಹಳೆಯಂಗಡಿ, 
2) ಮಾಸ್ಟರ್‌ ಸಂತೋಷ್‌ಕುಮಾರ್‌ 385/0 ಮಂಗಳೂರು ತಾಲ್ಲೂಕು. 
ದಿವಂಗತ ಸುಬ್ರಮಣ್ಯ, Aಿಲ್ರೀ:9 2) ದಿ ಶ್ರೀರಾಮ್‌ ಜನರಲ್‌ ಇನ್ಸೂರೆನ್ಸ್‌ ಕಂ.ಲಿ., 5/8, 
3) ಮಾಸ್ಟರ್‌ ಪ್ರಶಾಂತ್‌ಕುಮಾರ್‌ 8/0 ದಿವಂಗತ RICO ಇಂಡಸ್ಟ್ರಿಯಲ್‌ ಏರಿಯಾ, ಸೀತಾಪುರ, ಜೈಪುರ, 


ಸುಬ್ರಮಣ್ಣ, ಗೀಂ9:8 ರಾಜಸ್ನಾನ್‌-302022. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೬೫ 





4) ಮಾಸ್ಟರ್‌ ಹರಿಕೃಷ್ಣ 5/6 ದಿವಂಗತ 
ಸುಬ್ರಮಣ್ಯ, Aಿಲೀ:4 
5) ಬೇಬಿ ಮಹಾಲಕ್ಷ್ಮಿ 0/0 ದಿವಂಗತ ಸುಬ್ರಮಣ್ಯ, 
ಓಿಂ೦:2'/ 
ವಾಸ: ಪಲ್ಲದಪಲೆ ಹೌಸ್‌, ತೋಟದಡಿ ವಿಲೇಜ್‌ 
ಹ ಪೋಸ್ಟ್‌ ಬೆಳಂಗಡಿ ತಾಲ್ಲೂಕು. 
ಅಧಿಸೂಚನೆ 

ಅರ್ಜಿದಾರಳಾದ ಶ್ರೀಮತಿ ಶಾಂಭವಿ ಇವರು ತಮ್ಮ ಗಂಡನಾದ ಶ್ರೀ ದಿವಂಗತ ಸುಬ್ರಮಣ್ಯ ಇವರು 1ನೇ 
ಪ್ರತಿವಾದಿಗಳಾದ ಶ್ರೀ ಕೃಷ್ಣರಾಜ ಬಿ. ಇವರ ವಾಹನ (ಲಾರಿ ಸಂಖ್ಯೆ: ಕೆಎ-19/ಬಿ-7934) ಲಾರಿಯಲ್ಲಿ ಕ್ಷೀನರ್‌ ಇವರಲ್ಲಿ 
ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ, ದಿನಾ೦ಕ:08.04.2009 ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ 
ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಲ್ಲಿನಿಂದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ 
ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೈಮ್‌ ಅರ್ಜಿ/ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ತಿಳಿಸಲಾಗಿದೆ. 

ಡಿ.ಜಿ. ನಾಗೇಶ 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಪಿ.ಆರ್‌.611 ದಕ್ಷಿಣ ಕನ್ನಡ ಉಪವಿಭಾಗ-1, ಮಂಗಳೂರು. 

ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಚಿಕ್ಕಬಳ್ಳಾಪುರ 

ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎಎಫ್‌.ಸಿ.:02/2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಕೆ.ಎನ್‌. ಮಂಗಳ 1 ಶ್ರೀಮತಿ ಎಂ. ಪದ್ಮ ಗಂಡ ಶ್ರೀ ವಿ. ಮಂಜುನಾಥ, 
W/o ಲೇಟ್‌ ಜಿ. ನರಸೇಗೌಡ. ವಿರುದ್ಧ ಬಡವನಹಳ್ಳಿ ವಿಲೇಜ್‌, ಮಧುಗಿರಿ (ತಾ). ತುಮಕೂರು 
2) ಕುಮಾರಿ ದಿವ್ಯಶ್ರೀ 0/0 ಲೇಟ್‌ ಜಿ.ನರಸೇಗೌಡ ಜಿಲ್ಲೆ-572132. 
3) ಶ್ರೀ ಗಂಗಾಧರಪ್ಪ ತಂದೆ ಲೇಟ್‌ ಲಕ್ಷ್ಮಯ್ಯ 2) ದಿ ಬ್ರಾಂಚ್‌ ಮೇನೇಜರ್‌ ನ್ಯಾಷನಲ್‌ ಇನ್ಸೂರೆನ್ಸ್‌ 
4) ಶ್ರೀಮತಿ ರಾಧಮ್ಮ ಗಂಡ ಶ್ರೀ ಗಂಗಾಧರಪ್ಪ ಕಂಪನಿ ಲಿ. ಮುದ್ದಪ್ಪ ಕಾಂಪ್ಲೆಕ್ಸ್‌, ಶಿವಾನಿ ರೋಡ್‌, 
R/ಂ ಅಲಕಪುರ ವಿಲೇಜ್‌, ತೊಂಡೆಬಾವಿ ಹೋಬಳಿ, ತುಮಕೂರು-572101. 


ಗೌರಿಬಿದನೂರು ತಾಲ್ಲೂಕು, ಚಿಕ್ಷಬಳ್ಳಾಪುರ. 
ಅರ್ಜಿದಾರರಾದ ಶ್ರೀಮತಿ ಕೆ.ಎನ್‌. ಮಂಗಳ ಗ೦ಡ ಲೇಟ್‌ ಜಿ. ನರಸೇಗೌಡ ಅವರು ತಮ್ಮ ಪತಿ ಜಿ. ನರಸೇಗೌಡ 
ಅವರು ಒಂದನೇ ಪ್ರತಿವಾದಿ, ಶ್ರೀಮತಿ ಎಂ. ಪದ್ಮ ಗಂಡ ಶ್ರೀ ವಿ. ಮಂಜುನಾಥ ರವರ ವಾಹನದಲ್ಲಿ ಚಾಲಕ ಕೆಲಸದಲ್ಲಿ 
ಕರ್ತವ್ಯ ನಿರತರಾಗಿದ್ದಾಗ ದಿನಾ೦ಕ:30.01.2008ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ 
ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೈಂ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ 
ದಿನಾ೦ಕ:06.07.2009 ರಂದು ನೀಡಲಾಗಿದೆ. 
ಎನ್‌. ವಿನುತ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 


೨೭೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಚಿಕ್ಕಬಳ್ಳಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎಎಫ್‌.ಸಿ.:03/2009 





ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಸತ್ಯಮ್ಮ W/o ಲೇಟ್‌ ರಮಣಪ್ಪ 1 ಶ್ರೀ ನರಸಿಂಹಪ್ಪ 5/0 ಅಶ್ವತಪ್ಪ, 
2) ಶ್ರೀ ಕಮೇಶ್‌ 5/0 ಲೇಟ್‌ ರಮಣಪ್ಪ ವಿರುದ್ಧ ನಂ.65, ವಲಸಣ್ಣ ಬೀದಿ, ಕಂ೦ದವಾರಪೇಟೆ, 
3) ಶ್ರೀ ಸುನಿಲ್‌ 5/0 ಲೇಟ್‌ ರಮಣಪ್ಪ ಚಿಕ್ಕಬಳ್ಳಾಪುರ ಸಿಟಿ ೩ ಜಿಲ್ಲೆ. 
4) ಶ್ರೀ ನಾರಾಯಣಪ್ಪ 5/0 ಲೇಟ್‌ ಪಾಪಣ್ಣ 2) ಬ್ರಾಂಚ್‌ ಮೇನೇಜರ್‌ ದಿ ನ್ಯೂ ಇಂಡಿಯಾ 
5) ಶ್ರೀಮತಿ ವೆಂಕಟಲಕ್ಷ್ಮಮ್ಮ W/ಂ ನಾರಾಯಣಪ್ಪ. ಅಶ್ಯೂರೆನ್ಸ್‌ ಕಂ.ಲಿ., ನಂ.19/4, ಸರ೦ಚಲ್‌ ಅರಕೇಡ್‌, 
ಚಿಕ್ಕನಾಗವಲ್ಲಿ ವಿಲೇಜ್‌, ಮಂಡಿಕಾಲ್‌ ಹೋಬಳಿ, ಫಸ್ಟ್‌ ಪ್ಲೋರ್‌, ದಿನ್ನೂರು ಮೈನ್‌ರೋಡ್‌, 
ಚಿಕ್ಕಬಳ್ಳಾಪುರ (ತಾ) ಜಿಲ್ಲೆ. ಆರ್‌.ಟಿ.ನಗರ, ಬೆಂಗಳೂರು-32. 


ಅರ್ಜಿದಾರರಾದ ಶ್ರೀಮತಿ ಸತ್ಯಮ್ಮ ಅವರು ತಮ್ಮ ಪತಿ ರಮಣಪ್ಪ ಅವರು ಒಂದನೇ ಪ್ರತಿವಾದಿ, ಶ್ರೀ ನರಸಿಂಹಪ್ಪ 
5/0 ಅಶ್ವತಪ್ಪ್ತ ರವರ ವಾಹನದಲ್ಲಿ ಕೂಲಿ ಕೆಲಸದಲ್ಲಿ ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:09.01.2009ರಂದು 
ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೈಂ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ 
ದಿನಾ೦ಕ:06.07.2009 ರಂದು ನೀಡಲಾಗಿದೆ. 
ಎನ್‌. ವಿನುತ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಚಿಕ್ಕಬಳ್ಳಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿವ:ಎಫ್‌.ಸ೩ಿ.:04/2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಮುನಿರತ್ನಮ್ಮ W/o ಲೇಟ್‌ ಮುನಿಯಪ್ಪ 1) ಎನ್‌.ಎಸ್‌. ಹನುಮೇಗೌಡ 5/0 ಶ್ರೀನಿವಾಸ 
2) ಶ್ವೇತಾ 0/0 ಲೇಟ್‌ ಮುನಿಯಪ್ಪ ವಿರುದ್ಧ ನಲ್ಲಕದಿರೇನಹಳ್ಳಿ ವಿಲೇಜ್‌, ಮರಳುಕುಂಟೆ ಪೋಸ್ಟ್‌, 
3) ಮೋಹನ್‌ 5/0 ಲೇಟ್‌ ಮುನಿಯಪ್ಪ ನಂದಿಹೋಬಳಿ, ಚಿಕ್ಕಬಳ್ಳಾಪುರ (ತಾ) ಹ ಜಿಲ್ಲೆ. 
4) ನರಸಮ್ಮ W/o ಲೇಟ್‌ ಹನುಮಂತಪ್ಪ 2) ರಾಯಲ್‌ ಸುಂದರಮ್‌ ಅಲಿಯನ್ಸ್‌ ಇನ್ನೂರೆನ್ಸ್‌ 
ನಲ್ಲಕದಿರೇನಹಳ್ಳಿ ವಿಲೇಜ್‌, ಮರಳುಕುಂಟೆ ಪೋಸ್ಟ್‌, ಕಂ.ಲಿ. ಸುಂದರಮ್‌ ಟವರ್ಸ್‌, 45 ಓ 46 ವೈಟ್ಸ್‌ 
ನಂದಿಹೋಬಳಿ, ಚಿಕ್ಕಬಳ್ಳಾಪುರ (ತಾ) ಹ ಜಿಲ್ಲೆ. ರೋಡ್‌, ಚೆನ್ನೈ-600 014. 


ಅರ್ಜಿದಾರರಾದ ಶ್ರೀಮತಿ ಮುನಿರತ್ನಮ್ಮ ಅವರು ತಮ್ಮ ಪತಿ ಮುನಿಯಪ್ಪ ಅವರು ಒಂದನೇ ಪ್ರತಿವಾದಿ, 
ಶ್ರೀ ಎನ್‌.ಎಸ್‌. ಹನುಮೇಗೌಡ 5/0 ಶ್ರೀನಿವಾಸ ರವರ ವಾಹನದಲ್ಲಿ ಚಾಲಕನಾಗಿ ಕೆಲಸದಲ್ಲಿ ಕರ್ತವ್ಯ ನಿರತರಾಗಿದ್ದಾಗ 
ದಿನಾಂಕ:22.04.2008ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೈಂ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ 
ದಿನಾ೦ಕ:06.07.2009 ರಂದು ನೀಡಲಾಗಿದೆ. 

ಎನ್‌. ವಿನುತ 
ಪಿ.ಆರ್‌.615 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಬು 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಚಿಕ್ಕಬಳ್ಳಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎಎಫ್‌.ಸಿ.:05/2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಮುನಿರತ್ನಮ್ಮ ರತ್ನಮ್ಮ Wo ಎ.ವಿ. 1) ಕುಸುಮ ರಂ ಕೃಷ್ಣಪ್ಪ, ಲಾರಿ ಮಾಲೀಕರು 
ಗೋವಿಂದಪ್ಪ ವಿರುದ್ಧ ವಿದ್ಯಾನಗರ ಕ್ರಾಸ್‌, ಬೆಟ್ಟ ಹಲಸೂರು ವಿಲೇಜ್‌ & 
2) ಎ.ಜಿ. ಸುನಿಲ್‌ 8/0 ಲೇಟ್‌ ಎ.ವಿ. ಗೋವಿಂದಪ್ಪ ಪೋಸ್ಟ್‌, ಬೆಂಗಳೂರು 
3) ಶ್ರೀ ವೆಂಕಟರಾಯಪ್ಪ 5/0 ಲೇಟ್‌ ವೆಂಕಟಪ್ಪ 2) ಶ್ರೀ ರಾಮ ಜನರಲ್‌ ಇನ್ನೂರೆನ್ಸ್‌ ಕಂಪನಿ ಲ್ಲಿ 
4) ಶ್ರೀಮತಿ ವೆಂಕಟಮ್ಮ W/o ವೆಂಕಟರಾಯಪ್ಪ H.0.3, No.E-8, RIICO Industrial Area, 
R/ಂ ಅವುಲ ನಾಗೇನಹಳ್ಳಿ ವಿಲೇಜ್‌ ಅರೂರ್‌ ಪೋಸ್ಟ್‌. ಸೀತಪುರ ಜೈಪುರ್‌ ಸಿಟಿ ರಾಜಸ್ತಾನ್‌-302 022. 


ಮಂಡಿಕರೆ ಹೋಬಳಿ, ಚಿಕ್ಕಬಳ್ಳಾಪುರ ಜಿಲ್ಲೆ-582101. 
ಅರ್ಜಿದಾರರಾದ ಶ್ರೀಮತಿ ಮುನಿರತ್ನಮ್ಮ (೪ ರತ್ನಮ್ಮ ಗಂಡ ಲೇಟ್‌ ಎ.ವಿ. ಗೋವಿಂದಪ್ಪ ಅವರು ತಮ್ಮ ಪತಿ ಎ.ವಿ. 
ಗೋವಿಂದಪ್ಪ ಅವರು ಒಂದನೇ ಪ್ರತಿವಾದಿ, ಶ್ರೀಮತಿ ಕುಸುಮ 0/0 ಕೃಷ್ಣಪ್ಪ ರವರ ವಾಹನದಲ್ಲಿ ಚಾಲಕ ಕೆಲಸದಲ್ಲಿ ಕರ್ತವ್ಯ 
ನಿರತರಾಗಿದ್ದಾಗ ದಿನಾಂಕ:21.12.2008ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ 
ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೈಂ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ 
ದಿನಾಂಕ:06.07.2009 ರಂದು ನೀಡಲಾಗಿದೆ. 
ಎನ್‌. ವಿನುತ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಚಿಕ್ಕಬಳ್ಳಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂ ಈಿಎ:ಎಫ್‌.ಸಿ.:06/2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಗ೦ಗುಲಮ್ಮ W/ಂ ವೆಂಕಟರಮಣ 1 ಶ್ರೀ ಬಿ. ವೆಂಕಟರಮಣಪ್ಪ ಈ ರಾಮಕೃಷ್ಣಪ್ಪ 5/0 
2) ಅಡಪ್ಪ 5/0 ಲೇಟ್‌ ವೆಂಕಟರಮಣ, ವಿರುದ್ಧ ಬಿ.ಕೊ೦ಡ ಸುಬ್ಬಣ್ಣ, 
ನರಸಿಂಹಪ್ಪ ಬಿನ್‌ ಲೇಟ್‌ ವೆಂಕಟರಮಣ ಒಡುವರಪಳ್ಳಿ ವಿಲೇಜ್‌, ಚೆಲ್ಲೂರು ಹೋಬಳಿ 
R/ಂ ಒಡುವರಪಳ್ಳಿ ವಿಲೇಜ್‌ ಚೆಲ್ಲೂರ್‌ ಹೋಬಳಿ ಬಾಗೇಪಲ್ಲಿ (ತಾ) ಚಿಕ್ಕಬಳ್ಳಾಪುರ ಜಿಲ್ಲೆ. 
ಬಾಗೇಪಲ್ಲಿ (ತಾ). ಚಿಕ್ಕಬಳ್ಳಾಪುರ ಜಿಲ್ಲೆ. 2) ನ್ಯಾಷಿನಲ್‌ ಇನ್ನೂರೆನ್ಸ್‌ ಕಂ.ಲಿ, ಬ್ರಾಂಚ್‌ 


ಮೇನೇಜರ್‌ ನಂ.1092/2 ನ್ಯೂ ಎಕ್ಸ್‌ಟೇಶನ್‌ ಡೂಮ್‌ 
ಲೈಟ್‌ ಸರ್ಕಲ್‌ ಹತ್ತಿರ, ಕೋಲಾರ. 
ಅರ್ಜಿದಾರರಾದ ಶ್ರೀಮತಿ ಗಂಗುಲಮ್ಮ ರವರು ಗಂಡ ಲೇಟ್‌ ವೆಂಕಟರಮಣ ಅವರು ತಮ್ಮ ಪತಿ ವೆಂಕಟರಮಣ 
ಅವರು ಒಂದನೇ ಪ್ರತಿವಾದಿ, ಶ್ರೀ ಬಿ. ವೆಂಕಟರಮನಪ್ಪ ಈ ರಾಮಕೃಷ್ಣಪ್ಪ 5/0 ಬಿ. ಕೊಂಡ ಸುಬ್ಬಣ್ಣ ರವರ ವಾಹನದಲ್ಲಿ 
ಕೂಲಿ ಕೆಲಸದಲ್ಲಿ ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:31.01.2008ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು 
ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೈಂ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 


೨೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ 
ದಿನಾ೦ಕ:30.06.2009 ರಂದು ನೀಡಲಾಗಿದೆ. 
ಎನ್‌. ವಿನುತ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಚಿಕ್ಕಬಳ್ಳಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂ ಹವಿಎಫ್‌.ಸಿ.:24/2008 


ಅರ್ಜಿದಾರರು ಪ್ರತಿವಾದಿಗಳು 
1) ವೆಂಕಟರಾಯಪ್ಪ 5/0 ಲೇಟ್‌ ಕಡಿರಪ್ಪ 1) ಮೆಹಬೂಬ್‌ ಸಾಬ್‌ 5/0 ಲೇಟ್‌ ಖಾಸಿಂ ಸಾಬ್‌ 
2) ಶ್ರೀಮತಿ ಸುಬ್ಬಮ್ಮ W/ಂ ವೆಂಕಟರಾಯಪ್ಪ, ವಿರುದ್ಧ ಡ್ರೈವರ್‌ ಪಾಪತಿಮ್ಮನಹಳ್ಳಿ, ಚಿಂತಾಮಣಿ ತಾಲ್ಲೂಕು, 
ನಂದನ ಹೊಸಹಳ್ಳಿ, ಚಿಲಕಲನೇಪು ಹೋಬಳಿ, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಚಿ೦ತಾಮಣಿ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 2) ನರಸಿಂಹಪ್ಪ 5/0 ಲೇಟ್‌ ಕೋನಪ್ಪ ಲಕ್ಕೇನಹಳ್ಳಿ 


ವಿಲೇಜ್‌ ಗಂಜಿಗುಂಟೆ ಪೋಸ್ಟ್‌ ಶಿಡ್ಲಘಟ್ಟ ತಾಲ್ಲೂಕು, 
ಚಿಕ್ಕಬಳ್ಳಾಪುರ ಜಿಲ್ಲೆ. 
3) ಬ್ರಾಂಚ್‌ ಮೇನೇಜರ್‌, ಯುನೈಟೆಡ್‌ ಇನ್ನೂರೆನ್ಸ್‌ 
ಕಂ.ಲಿ, 1ನೇ ಪ್ಲೋರ್‌ 587 ಬಿಲ್ಲಿಂಗ್‌ ಪಾಲಿಟೆಕ್ನಿಕ್‌ 
ರೋಡ್‌, ಚಿಂತಾಮಣಿ. 
ಅರ್ಜಿದಾರರಾದ ಶ್ರೀ ವೆಂಕಟರಾಯಪ್ಪ 5/0 ಲೇಟ್‌ ಕಡಿರಪ್ಪ ಅವರು ತಮ್ಮ ಮಗಳು ವೆಂಕಟಲಕ್ಷ್ಮಮ್ಮ ಅವರು 
ಒಂದು ಮತ್ತು ಎರಡನೇ ಪ್ರತಿವಾದಿಯಾದ, ಶ್ರೀ ಮೆಹಬೂಬ್‌ ಸಾಬ್‌ 8/0 ಲೇಟ್‌ ಖಾಸಿಂ ಸಾಬ್‌, ನರಸಿಂಹಪ್ಪ 5/0 ಲೇಟ್‌ 
ಕೋನಪ್ಪ ರವರ ವಾಹನದಲ್ಲಿ ಕೂಲಿ ಕೆಲಸದಲ್ಲಿ ಕರ್ತವ್ಯ ನಿರತರಾಗಿದ್ದಾಗ ದಿನಾ೦ಕ:02.01.2007ರಂದು ಅಪಘಾತಕ್ಕೀಡಾಗಿ 
ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ರೈಂ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ 
ದಿನಾ೦ಕ:06.07.2009 ರಂದು ನೀಡಲಾಗಿದೆ. 
ಎನ್‌. ವಿನುತ 
ಪಿ.ಆರ್‌.616 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಚಿಕ್ಕಬಳ್ಳಾಪುರ 
ಪ್ರಕರಣ ಸಂಖ್ಯೆ: ಡಬ್ಬೂ ಹಿವಿಎಫ್‌.ಸಿ:23/2008 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಶಾಂತಮ್ಮ ಬಂ ಲೇಟ್‌ ಎಂ. 1) ಅರುಣಾಚಲ ಲಾಗಿಸಿಕ್ಸ್‌ ಪ್ರೈ.ಲಿ. ನಂ.58, 
ವೆಂಕಟರವಣ ವಿರುದ್ಧ ವಿನಾಯಕ ಕಾಂಪ್ಲೆಕ್ಸ್‌ ಬೆಂಗಳೂರು ಬೈ ಪಾಸ್‌ 
2) ವೆಂಕಟೇಶ 5/0 ಲೇಟ್‌ ಎಂ. ವೆಂಕಟರವಣ ರೋಡ್‌, ಹೊಸೂರು, ತಮಿಳುನಾಡು. 
3) ಗಾಯತ್ರಿ 0/0 ಲೇಟ್‌ ಎಂ. ವೆಂಕಟರವಣ 2) ದಿ ನ್ಯೂ ಇಂಡಿಯಾ ಅಸ್ಪುರೆನ್ಸ್‌ ಕಂ.ಲಿ. ಹೋಲಿ, 
4) ಶ್ರೀಮತಿ ಸುಬ್ಬಮ್ಮ W/ಂ ಲೇಟ್‌ ಮೋಪುರಿ ಓನ್ನಿ ಗೌರ್ನಮೆಂಟ್‌ ಕಂಪನಿ, ಹೈದರಾಬಾದ್‌ 
ರಾಮಪ್ಪ, ಔ/ಂ ಇಡ್ಡಿಪಾಳ್ಯ, ನAPಖ೦ ಹಿಂಭಾಗ, ರೀರುನ್‌-312976. 


ಶಾಂತಿನಗರ, ಚಿ೦ತಾಮಣಿ. 
ಅರ್ಜಿದಾರರಾದ ಶ್ರೀಮತಿ ಶಾಂತಮ್ಮ ಅವರು ತಮ್ಮ ಪತಿ ವೆಂಕಟರವಣ ಒಂದನೇ ಪ್ರತಿವಾದಿ, ಅರುಣಾಚಲ 
ಲಾಗಿಸ್ಟಿಕ್ಸ್‌ ಪ್ರೈ.ಲಿ. ಯಲ್ಲಿ ವಾಹನದಲ್ಲಿ ಚಾಲಕನಾಗಿ ಕೆಲಸದಲ್ಲಿ ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:21.01.2008ರಂದು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೬೯ 





ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಷೈಂ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ 
ದಿನಾ೦ಕ:13.05.2009 ರಂದು ನೀಡಲಾಗಿದೆ. 

ಎನ್‌. ವಿನುತ 
ಪಿ.ಆರ್‌.633 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆಯಡಿ ಆಯುಕ್ತರು, ಗದಗ ಜಿಲ್ಲೆ, ಗದಗ ಇವರ 
ನ್ಯಾಯಾಲಯದಲ್ಲಿ 
ಸಂಖ್ಯೆ: ಕಾಅಗ/ಕಾನಪ/ಎಫ್‌-41/2009/289, ದಿನಾಂಕ:4ನೇ ಜುಲೈ, 2009 


ಅರ್ಜಿದಾರರು 
1 ಶ್ರೀಮತಿ ಅನಸುಯಾ ಭೀಮರೆಡ್ಡಿ ರಾಯರೆಡ್ಡಿ, 
2) ಶ್ರೀ ಭೀಮರೆಡ್ಡಿ ತಿಮ್ಮಾರೆಡ್ಡಿ ರಾಯರೆಡ್ಡಿ 
೧/೦ ಅರಸೀನಗೊಡಿ ತಾ: ನರಗುಂದ ಜಿಲ್ಲೆ: ಗದಗ. 


ಪ್ರತಿವಾದಿಗಳು 
1) ಅಬ್ದುಲ್‌ ಅಜೀಜ್‌ ಬಾವಕುಟ್ಟಿ 
R/ಂ ನಂ.292, 4ನೇ ಮೈನ್‌, 4ನೇ ಕ್ರಾಸ, ಹೆಬ್ಬಾಳ, 
ಕೆಂಪಾಪುರ, ಬೆಂಗಳೂರು 


2) ಡಿವಿಜನಲ್‌ ಮ್ಯಾನೇಜರ್‌ ಬಜಾಜ್‌ ಅಲೈಯನ್ಸ್‌, 
ಲ್ಯಾಮಿಂಗ್‌ಟನ್‌ ಸ್ಕೂಲ್‌ ಎದುರುಗಡೆ, ಪಿ.ಬಿ. ರೋಡ್‌, 
ಹುಬ್ಬಳ್ಳಿ. 
ಪ್ರಕಟಣೆ 
ಅರ್ಜಿದಾರರಾದ 1 ಶ್ರೀಮತಿ ಅನಸುಯಾ ಭೀಮರೆಡ್ಡಿ ರಾಯರೆಡ್ಡಿ ಮತ್ತು 2) ಶ್ರೀ ಭೀಮರೆಡ್ಡಿ ತಿಮ್ಮಾರೆಡ್ಡಿ 
ರಾಯರೆಡ್ಡಿ ್ಣ/ಂ ಅರಸೀನಗೊಡಿ ತಾ: ನರಗುಂದ, ಜಿ: ಗದಗ ಇವರು, ತಾವು ಮೃತ ಶ್ರೀ ಧರ್ಮಾರೆಡ್ಡಿ ರಾಯರೆಡ್ಡಿ ಇವರ 
ತಾಯಿ ಮತ್ತು ತಂದೆ ಎಂದೂ, ಅವರ ಮರಣದಿಂದ ನಷ್ಟಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. 
ಮೃತ ಶ್ರೀ ಧರ್ಮಾರೆಡ್ಡಿ ಇವರು ಒಂದನೇ ಪ್ರತಿವಾದಿಗಳಾದ ಅಬ್ದುಲ್‌ ಅಜೀಜ್‌, ಬಾವಕುಟ್ಟಿ ಹೆಬ್ಬಾಳ, ಕೆಂಪಾಪುರ, 
ಬೆಂಗಳೂರು ಇವರಲ್ಲಿ ಕ್ಷೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದು ಸದರಿ 
ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ 
ತಿಳಿಸುವುದೇನೆಂದರೆ. ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲಿ ಅಥವಾ ಬೇರೆ ಯಾರಾದರೂ ಮೃತರ ಕಾನೂನುಬದ್ಧ 
ಆಶ್ರಿತರೆಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ ಅಂತಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ 
ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಕಾರ್ಮಿಕ ಅಧಿಕಾರಿ, ಗದಗ ಜಿಲ್ಲೆ ಗದಗ 
ಪಿ.ಆರ್‌.634 ಹಾಗೂ ಕಾರ್ಮಿಕ ನಷ್ಟ ಪರಿಹಾರ 
ಕಾನೂನು ಅಡಿ ಆಯುಕ್ತರು. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ, ಚಿಕ್ಕಬಳ್ಳಾಪುರ 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿವ:ಎಫ್‌.ಸ.:18/2008 


ಅರ್ಜಿದಾರರು ಪ್ರತಿವಾದಿಗಳು 
ತಿಮ್ಮಪ್ಪ ಬಿನ್‌ ವೆಂಕಟರಾಯಪ್ಪ, 52 ವರ್ಷ, 1 ಶ್ರೀಮತಿ ಎಂ. ಸಂಗೀತಾ ಕೋಂ ಎಲ್‌. 
ನಂ.1033, ಅಮಯ್ಯ ಚೌಟ್ರಿ, ಚಿಕ್ಕಬಳ್ಳಾಪುರ ಟೌನ್‌, ವಿರುದ್ಧ ಮುರುಗೇಷನ್‌ ನಂ.1/134, ಆನಿಮುರ್‌ ವಿಲೇಜ್‌, 
ಚಿಕ್ಕಬಳ್ಳಾಪುರ. ಮತ್ತು ಅಂಚೆ, ತಿರುಚೇನಗೋಡು ತಾಲ್ಲೂಕು, 


ನಾಮಕಲ್‌ ಜಿಲ್ಲೆ, ತಮಿಳುನಾಡು. 


2೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 


2) ಇವಕೋ ಟೋಕಿಯೋ ಜನರಲ್‌ ಇನ್ಸೂರೆನ್ಸ್‌ 
ಕಂ.ಲಿ, ತುಳಸಿ ಚೇಂಬರ್ಸ್‌, 3ನೇ ಮಹಡಿ, 195, 
ಟಿ.ವಿ. ಸ್ವಾಮಿ ರಸ್ತೆ, . ಆರ್‌.ಎಸ್‌. ಪುರಂ, 
ಕೋಯಿಂಬತೂರು, ತಮಿಳುನಾಡು. 
ಅರ್ಜಿದಾರರಾದ ಶ್ರೀ ತಿಮ್ಮಪ್ಪ ಅವರ ಮಗ ಟಿ. ಶ್ರೀನಿವಾಸ ಒಂದನೇ ಪ್ರತಿವಾದಿ, ಶ್ರೀಮತಿ ಎಂ. ಸಂಗೀತಾ ಕೋಂ 
ಎಲ್‌. ಮುರುಗೇಷನ್‌ ರವರ ವಾಹನದಲ್ಲಿ ಕ್ಲೀನರ್‌ ಕೆಲಸದಲ್ಲಿ ಕರ್ತವ್ಯ ನಿರತರಾಗಿದ್ದಾಗ ದಿನಾಂಕ:21.04.2006ರಂದು 
ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ರೈಂ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಮತ್ತು ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ 


ಚ 
ದಿನಾಂಕ:07.07.2009 ರಂದು ನೀಡಲಾಗಿದೆ. 





ಎನ್‌. ವಿನುತ 
ಪಿ.ಆರ್‌.641 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತಿಲಕ್‌ನಗರ, ನೆಹರು 
ಕ್ರೀಡಾಂಗಣ ಎದುರು, ಶಿವಮೊಗ್ಗ 
ಸಂಖ್ಯೆ: ಡಬ್ಲೂ ಹಎ:ಸಿಆರ್‌-26/2009, ದಿನಾಂಕ:13ನೇ ಜುಲೈ, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಲಲಿತಾ ದೇವಿ ಕೋಂ ಲೇಟ್‌ ಬೀರೇಂದ್ರ 1) ಸಿದ್ದೇಶ್ವರಪ್ಪ ಬಿನ್‌ ಬಿ.ಡಿ. ಮಾವರಪ್ಪ, ಮಾಲೀಕರು, 
ಮೆಹ್ತಾ. ವಿರುದ್ಧ ಶ್ರೀ ಮಂಜುನಾಥ ರೈಸ್‌ ಮಿಲ್‌, ಹರಕೆರೆ, ಶಿವಮೊಗ್ಗ. 


2) ದೃಪದಿಕುಮಾರಿ ಬಿನ್‌ ಲೇಟ್‌ ಬೀರೇಂದ್ರ ಮೆಹ್ತಾ 
3) ಕುಮ್‌ಕುಮ್‌ ಕುಮಾರಿ ಬಿನ್‌ ಲೇಟ್‌ ಬೀರೇಂದ್ರ 
ಮೆಹ್ತಾ. 
4) ಗಾಯಿತ್ರಿ ಕುಮಾರಿ ಬಿನ್‌ ಬೀರೇಂದ್ರ ಮೆಹ್ತಾ 
5) ದಿಲ್‌ ಕಾಂತ್‌ ಕುಮಾರ್‌ ಬಿನ್‌ ಬೀರೇಂದ್ರ ಮೆಹ್ತಾ 
6) ಬಿ. ವಿವೇಕ್‌ ಕುಮಾರ್‌ ಬಿನ್‌ ಬೀರೇಂದ್ರ ಮೆಹ್ತಾ 
ಸಿಂಗಿಯ ಗ್ರಾಮ, ಹಿಬಾನ್‌ ಅಂಚೆ, ಮೋತಿಹಾರ್‌ 
ಜಿಲ್ಲೆ, ಬಿಹಾರ್‌ ರಾಜ್ಯ 
ಅಧಿಸೂಚನೆ 

ಅರ್ಜಿದಾರರು ದಿ: ಬೀರೇಂದ್ರ ಮೆಹ್ತಾ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತರಾಗಿದ್ದಾಗ 
ದಿನಾಂಕ:23.02.2009ರಂದು ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು 
ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೈಮ್‌ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 

ಎಸ್‌. ವಿಜಯ್‌ ಕುಮಾರ್‌ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ 
ಪರಿಹಾರ ಆಯುಕ್ತರು, ಶಿವಮೊಗ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೭೧ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತಿಲಕ್‌ನಗರ, ನೆಹರು 
ಕ್ರೀಡಾಂಗಣ ಎದುರು, ಶಿವಮೊಗ್ಗ 
ಸಂಖ್ಯೆ: ಡಬ್ಲೂ ಹಎ:ಸಿಆರ್‌-29/2009, ದಿನಾಂಕ:13ನೇ ಜುಲೈ, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಅಂಬಿಕಾ ಕೋಂ ದಿ: ಮುನಿಸ್ವಾಮಿ 1) ಸಿ. ರಾಜಪ್ಪ ಬಿನ್‌ ಚನ್ನಾನಾಯ್ಯ, ಚಿತ್ರಶೆಟ್ಟಿಹಳ್ಳಿ. 
2) ಮಧು ಬಿನ್‌ ದಿ: ಮುನಿಸ್ವಾಮಿ ವಿರುದ್ಧ 2) ಕುಮಾರ್‌ ಬಿನ್‌ ರಂಗಪ್ಪ 
3) ವೇಲಾ ಬಿನ್‌ ದಿ: ಮುನಿಸ್ವಾಮಿ 3) ನ್ಯಾಷನಲ್‌ ಇನ್ಸೂರೆನ್ಸ್‌ ಕಂ.ಲ್ಲಿ ಎಸ್‌.ಎಸ್‌. 
4) ಶ್ರೀಮತಿ ವೆಲ್ಲಿಮಾ ಕೋಂ ದಿ: ಚಂದ್ರಪ್ಪ ಕಾಂಪ್ಲೆಕ್ಸ್‌, ಬಿ.ಹೆಚ್‌. ರಸ್ತೆ, ಶಿವಮೊಗ್ಗ. 


ಅನುಪಿನಕಟ್ಟೆ, ಶಿವಮೊಗ್ಗ ತಾಲ್ಲೂಕು. 
ಅಧಿಸೂಚನೆ 
ಅರ್ಜಿದಾರರು ದಿ: ಮುನಿಸ್ವಾಮಿ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ 
ದಿನಾಂಕ:28.10.2008ರಂದು ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು 
ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ "ಏಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೈಮ್‌ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ಸಲಾಗಿದೆ. 
ಎಸ್‌. ವಿಜಯ್‌ ಕುಮಾರ್‌ 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ 
ಪರಿಹಾರ ಆಯುಕರು, ಶಿವಮೊಗ್ಗ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ಪರಿಹಾರ ಆಯುಕ್ತರ ನ್ಯಾಯಾಲಯ, ತಿಲಕ್‌ನಗರ, ನೆಹರು 
ಕ್ರೀಡಾಂಗಣ ಎದುರು, ಶಿವಮೊಗ್ಗ 
ಸಂಖ್ಯೆ: ಡಬ್ಲೂ ಹೌಎ:ಸಿಆರ್‌-30/2009, ದಿನಾಂಕ:13ನೇ ಜುಲೈ, 2009 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಕಮಲ ಕೋಂ ಲೇಟ್‌ ಕಂದಸ್ವಾಮಿ, 1) ಶ್ರೀಮತಿ ಡಿ.ಎನ್‌. ಸರೋಜಮ್ಮ ಕೋಂ ಎಲ್‌.ವಿ. 
ಗೃಹಿಣಿ, ಹಸೂಡಿ ಗ್ರಾಮ, ನಿಧಿಗೆ ಹೋಬಳಿ, ವಿರುದ್ಧ ಶಿವರಾಮೇಗೌಡ, ಹಾರೇಕಟ್ಟೆ, ಗಟಮ, ಸೋಗಾನೆ 
ಶಿವಮೊಗ್ಗ ತಾಲ್ಲೂಕು. ಅಂಚೆ, ನಿಧಿಗೆ ಹೋಬಳಿ, ಶಿವಮೊಗ್ಗ ತಾಲ್ಲೂಕು. 
2) ಶ್ರೀಮತಿ ಅದಿಯಮ್ಮ ಕೋಂ ಲೇಟ್‌ ಜಯವೇಲು, 2) ಪಿ. ಕುಮಾರ್‌ ಬಿನ್‌ ಪೆರುಮಾಳ್‌, ಟ್ರಾಕ್ಟರ್‌ 
ಗೃಹಿಣಿ, ಹಸೂಡಿ ಗ್ರಾಮ, ನಿಧಿಗೆ ಹೋಬಳಿ, ಚಾಲಕ, ಹಸೂಡಿ ಫಾರಂ, ಹಸೂಡಿ ಅಂಚೆ, ನಿಧಿಗೆ 
ಶಿವಮೊಗ್ಗ ತಾಲ್ಲೂಕು. ಹೋಬಳಿ, ಶಿವಮೊಗ್ಗ ತಾಲ್ಲೂಕು. 


3) ಶಾಖಾ ವ್ಯವಸ್ಥಾಪಕರು, ನ್ಯಾಷನಲ್‌ ಇನ್ನೂರೆನ್ಸ್‌ 
ಕಂ.ಲಿಿ, 1ನೇ ಮಹಡಿ, ಎಸ್‌.ಎಸ್‌. ಕಾಂಪ್ಲೆಕ್ಟ್‌. 
ಮೂಲರಂಗ ಪೆಟ್ರೋಲ್‌ ಬಂಕ್‌ ಎದುರು, ಬಿ.ಹೆಚ್‌. 
ರಸ್ತೆ ಶಿವಮೊಗ್ಗ. 
ಅಧಿಸೂಚನೆ 
ಅರ್ಜಿದಾರರು ದಿ: ಕಂದಸ್ವಾಮಿ ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ 
ದಿನಾಂಕ:09.01.2009ರಂದು ಸಂಭವಿಸಿದ ಅಪಘಾತಕ್ಕೀಡಾಗಿ ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ 
ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು 
ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಾಗಿನಿಂದ 30 ದಿನಗಳೊಳಗಾಗಿ ಈ ನ್ಯಾಯಾಲಯಕ್ಕೆ 
ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ಲೈಮ್‌ ಅರ್ಜಿ/ ತಕರಾರು 
ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 
ಸ್‌. ವಿಜಯ್‌ ಕುಮಾರ್‌ 
ಪಿ.ಆರ್‌.642 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ 
ಪರಿಹಾರ ಆಯುಕರು, ಶಿವಮೊಗ್ಗ. 


2೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ದಕ್ಷಿ ಣ ಕನ್ನಡ ಉಪವಿಭಾಗ-2, ಬೈಂದೂರ್‌ವೆಲ್‌ 
ವೃತ್ತ, ಕಂಕನಾಡಿ, ಮ೦ಗಳೂರು-2 ಇವರ ನ್ಯಾಯಾಲಯ 
ಸಂಖ್ಯೆ: ಡಬ್ಲೂ ಜಿಎ:ಎಸ್‌ಆರ್‌-21/2009ಎಫ್‌, ದಿನಾಂಕ:10/13ನೇ ಜುಲೈ, 2009 


ಅರ್ಜಿದಾರರು ಪ್ರತಿವಾದಿಗಳು 
1 ಸುಂದರಿ, ದಿವಂಗತ ಏತಪ್ಪ: ಕುಲಾತ ರವರ ಪೇಲ್‌ ಮೊಂತೇರೊ ಲಿಯೋ ಮೊಂತೇರೊ ರವರ 
ಮಡದಿ, ಪ್ರಾಯ 55 ವರ್ಷ. ವಿರುದ್ಧ ಮಗ, ಪ್ರಾಯ 40 ವರ್ಷ. ಪೌಲ್‌ ಆಟೋ ವರ್ಕ್ಸ್‌, 
ಮೂಡುಂಗಾರು ಕಟ್ಟೆ ಮನೆ, ಬಾಳೆಪುನಿ ಅಂಚೆ ಮತ್ತು ಅಡ್ಲಾರ್‌ ಕಟ್ಟೆ, ಅಡ್ಲಾರ್‌ ಪೋಸ್ಟ್‌, ಮಂಗಳೂರು. 


ಗ್ರಾಮ, ಬ೦ಟ್ಲಾಳ ತಾಲ್ಲೂಕು. 
ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಸುಂದರಿ ಇವರು ತಮ್ಮ ಮಗನಾದ ಶ್ರೀ ಲೋಕೇಶ್‌ ಇವರು ನೇ ಪ್ರತಿವಾದಿಗಳಲ್ಲಿ 
ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ ದಿನಾಂಕ:07.08.2008ರಂದು ಅಪಘಾತಕ್ಕೀಡಾಗಿ ಮೃತರಾದರೆಂದು ತಿಳಿಸಿ, 
ಅವಲಂಬಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ 
ಅಥವಾ ತಕರಾರು ಏನಾದರೂ ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿ, ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ 
ಈ ಅಧಿಸೂಚನೆಯು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಣೆಯಾದಲ್ಲಿ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ 
ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 
ಕಾರ್ಮಿಕ ಅಧಿಕಾರಿ ಹಾಗೂ 
ಪಿ.ಆರ್‌.643 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
ದಕ್ಷಿಣ ಕನ್ನಡ ಉಪವಿಭಾಗ-2, ಮಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ.1, ಅಲಿ ಆಸ್ಕರ್‌ ರಸ್ತೆ, ಬೆಂಗಳೂರು-52 
ಸಂಖ್ಯೆ:ಯುಬಿಸಿ-3/54/ಸಮಾಪನೆ/2008-09, ದಿನಾಂಕ:11ನೇ ಮೇ, 2009 
ವಿಷಯ: ಧಾರವಾಡ ಇಂಡಸ್ಟ್ರಿಯಲ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ. ಹುಬ್ಬಳ್ಳಿ ಇದರ ಸಮಾಪನಾ ಆದೇಶದ ಬಗ್ಗೆ. 
ಉಲ್ಲೇಖ: 1) ಈ ಕಛೇರಿಯ ಆದೇಶ ಸಂಖ್ಯೆ: ಯುಬಿಸಿ/ಆರ್‌ಬಿಐ//49/92-93 ದಿನಾ೦ಕ:30.08.1994. 
2) ಸಹಕಾರ ಸಂಘಗಳ ಉಪನಿಬಂಧಕರು, ಧಾರವಾಡ ಜಿಲ್ಲೆ ಇವರ ಪತ್ರ ಸಂಖ್ಯೆ: ಡಿಆರ್‌ಜಡ್‌ / ಡಿ/ 
ಆರ್‌ಎಸ್‌ಆರ್‌/08-09, ದಿನಾ೦ಕ:16.08.2008. 
3) ಈ ಕಛೇರಿಯ ಆದೇಶ ಸಂಖ್ಯೆ ಯುಬಿಸಿ-3/54/ಸಮಾಪನೆ/2008-09, ದಿನಾ೦ಕ:20.08.2008. 
4) ಈ ಕಛೇರಿಯ ಸಮಸಂಖ್ಯೆಯ ಪತ್ರ ದಿನಾಂಕ:27.11.2008, 04.03.2009. 
5) ಬ್ಯಾಂಕಿನ ಅಧ್ಯಕ್ಷರ ಪತ್ರ ಸಂಖ್ಯೆ: ಡಿಐಸಿಬಿಎಲ್‌/ಸಮಾ/2/08, ದಿನಾ೦ಕ:08.11.2008, 26.02.2009 
ಮತ್ತು 25.03.2009. 
ಧಾರವಾಡ ಇಂಡಸ್ಟಿಯಲ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ, ಹುಬ್ಬಳ್ಳಿ ಇದನ್ನು ಉಲ್ಲೇಖ (1ರ ಈ ಕಛೇರಿಯ 
ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಉಲ್ಲೇಖ (2)ರ ಪತ್ರದಲ್ಲಿ ಸಹಕಾರ ಸಂಘಗಳ ಉಪನಿಬಂಧಕರು, ಧಾರವಾಡ ಜಿಲ್ಲೆ 
ಇವರು ಬ್ಯಾಂಕಿನ ಸರ್ವ ಸದಸ್ಯರ ಸ ಸಭೆಯ ತೀರ್ಮಾನವನ್ನು ಪರಿಶೀಲಿಸಿ ಈ ಸಂಸ್ಥೆ ಸ್ಥೆಯನ್ನು ಪತ್ತಿನ ಸಹಕಾರ ಸಂಘವಾಗಿ 
ಪರಿವರ್ತಿಸಿದಲ್ಲಿ ಸಶಕ್ತ ಸಂಘವಾಗಿ ಮುಂದುವರೆಯುವ ಸಾಧ್ಯತೆ ಇರುವುದಾಗಿ ತಿಳಿಸಿದ್ದು ಸಂಸ್ಥೆಯನ್ನು ಪತ್ತಿನ ಸಹಕಾರ 
ಸಂಘವಾಗಿ ಪರಿವರ್ತಿಸಲು ಶಿಫಾರಸ್ಸು ಮಾಡಿದ್ದ ಹಿನ್ನೆಲೆಯಲ್ಲಿ ಉಲ್ಲೇಖ (3)ರ ದಿನಾ೦ಕ:20.08.2008ರ ಈ ಕಛೇರಿಯ 
ಆದೇಶದಲ್ಲಿ ಕೆಲವು ಷರತ್ತುಗಳಿಗೆ ಒಳಪಟ್ಟು ಸಮಾಪನಾ ಆದೇಶವನ್ನು ರದ್ದುಪಡಿಸಲಾಗಿತ್ತು ಹಾಗೂ ಪ್ರಭಾರ ವಹಿಸಿಕೊಂಡ 
ಆಡಳಿತ ಮಂಡಳಿಯು 45 ದಿನದೊಳಗಾಗಿ ಸರ್ವಸದಸ್ಯರ ಸಭೆಯನ್ನು ಕರೆದ ಪತ್ತಿನ ಸಹಕಾರ ಸಂಘವಾಗಿ ಪರಿವರ್ತಿಸಿ 
ಕಾರ್ಯನಿರ್ವಹಿಸಲು ಸಮಗ್ರ ಉಪನಿಯಮಗಳನ್ನು ರೂಪಿಸಿ ತಿದ್ದುಪಡಿ ಮಾಡಿ ಇಲಾಖಾ ಅನುಮೋದನೆ ಪಡೆಯಲು 
ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳತಕ್ಕದೆಂದು ಇಲ್ಲದಿದ್ದಲ್ಲಿ ಈ ಆದೇಶವು ತನ್ನಿಂದ ತಾನೇ ರದ್ದಾಗುವುದೆಂದು 
ಆದೇಶಿಸಲಾಗಿತ್ತು. 
ಆದರೆ ಬ್ಯಾಂಕು ನಿಗದಿಪಡಿಸಿದ ಅವಧಿಯೊಳಗೆ ಕ್ರಮವಿಡದೆ ಉಲ್ಲೇಖ (5)ರ ದಿನಾಂಕ:08.11.2008, 
26.02.2009ರ ಪತ್ರಗಳಲ್ಲಿ ಕಾಲಾವಕಾಶವನ್ನು ಕೋರಿದ್ದಿತು. ಅವರ ಕೋರಿಕೆಯನ್ನು ಪರಿಗಣಿಸಿ ಉಲ್ಲೇಖ (4ರ ಈ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೭೩ 





ಕಛೇರಿಯ ಪತ್ರಗಳಲ್ಲಿ ಎರಡು ಬಾರಿ ಅವಧಿಯನ್ನು ವಿಸ್ತರಿಸಿ ಪತ್ತಿನ ಸಹಕಾರ ಸಂಘವಾಗಿ ಪರಿವರ್ತಿಸಿಕೊಳ್ಳಲು ಸಾಕಷ್ಟು 
ಕಾಲಾವಕಾಶ ನೀಡಲಾಗಿತ್ತು. ಆದರೆ ಬ್ಯಾಂಕು ಪತ್ತಿನ ಸಹಕಾರ ಸಂಘವಾಗಿ ಪರಿವರ್ತಿಸಿಕೊಳ್ಳಲು ಯಾವುದೇ ಕ್ರಮವಿಡದೆ 
ಮತ್ತೆ ವಿನಾಕಾರ ಕಾಲಾವಕಾಶ ಕೋರಿದೆ. ಪದೇ ಪದೇ ಕಾಲಾವಕಾಶ ಕೋರಿ ಪತ್ರ ಬರೆಯುವುದನ್ನು ಬಿಟ್ಟು ಬೇರಾವುದೇ 
ಕ್ರಮ ಆಗಿರುವುದಿಲ್ಲ. ಆದ ಕಾರಣ ಉಲ್ಲೇಖ (3)ರ ಈ ಕಛೇರಿಯ ಆದೇಶದಲ್ಲಿ ಆದೇಶಿಸಿರುವಂತೆ ಈ ಸಂಸ್ಥೆಯನ್ನು ಮತ್ತೆ 
ಸಮಾಪನೆಗೊಳಿಸಲು ತೀರ್ಮಾನಿಸಿದೆ. ನಂತರದಲ್ಲಿ ಸರ್ವ ಸದಸ್ಯರ ಸಭೆ ಕರೆದು ಪತ್ತಿನ ಸಹಕಾರ ಸಂಘವಾಗಿ 
ಪರಿವರ್ತಿಸಿಕೊಳ್ಳಲು ಅಭಿಪ್ರಾಯ/ ತೀರ್ಮಾನ ತೆಗೆದುಕೊ೦ಡಲ್ಲಿ ಸಮಾಪನಾಧಿಕಾರಿಯವರು ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿ 
ಈ ಕೆಳಕಂಡ ಆದೇಶ ಹೊರಡಿಸಿದೆ. 
ಆದೇಶ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)ರಲ್ಲಿ ಸಹಕಾರ ಸಂಘಗಳ ನಿಬಂಧಕರಿಗೆ ದತ್ತವಾದ 
ಅಧಿಕಾರದಂತೆ ಧಾರವಾಡ ಇಂಡಸ್ಟ್ರಿಯಲ್‌ ಕೋ-ಆಪರೇಟಿವ್‌ ಬ್ಯಾಂಕ್‌ ಲಿ. ಹುಬ್ಬಳ್ಳಿ ಇದನ್ನು ಸಮಾಪನೆಗೊಳಿಸಿ ಕಲಂ 
73(1)ರ ರೀತ್ಯಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಧಾರವಾಡ ಉಪವಿಭಾಗ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ಹೆಚ್ಚುವರಿ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಸಮಾಪನಾಧಿಕಾರಿಗಳು ಕೂಡಲೇ ಬ್ಯಾಂಕಿನ ಪ್ರಭಾರವನ್ನು ವಹಿಸಿಕೊಂಡು ಈ ಕಛೇರಿಗೆ ವರದಿ ಮಾಡುವುದು 
ಹಾಗೂ ಸಹಕಾರ ಸಂಘಗಳ ಕಾಯ್ದೆ, ನಿಯಮ ಮತ್ತು ಈ ಕಛೇರಿಯ ನಿರ್ದೇಶನ, ಸುತ್ತೋಲೆಗಳನುಸಾರವಾಗಿ ಬ್ಯಾಂಕಿನ 
ಆಸ್ತಿ-ಜವಾಬ್ದಾರಿಗಳ ವಿಲೇವಾರಿಗೆ ಕ್ರಮವಿಡತಕ್ಕದ್ದು. 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿ ಮೊಹರಿನೊಂದಿಗೆ ದಿನಾಂಕ:11.05.2009ರಂದು ಹೊರಡಿಸಿದೆ. 

ಸಹಕಾರ ಸಂಘಗಳ ನಿಬಂಧಕರು, 
ಪಿ.ಆರ್‌.425 ಕರ್ನಾಟಕ ರಾಜ್ಯ ಬೆ೦ಗಳೂರು. 
ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 11ನೇ ರಾಜಭವನ ರಸ್ತೆ, ಪಿ.ಬಿ.ನಂ.5309, ಬೆಂಗಳೂರು 
ಅಧಿಸೂಚನೆ 
ಸಂಖ್ಯೆ: ಕೃಮಾಇ/26/ಚುನಾವ/2005, ಬೆಂಗಳೂರು, ದಿನಾಂಕ:29/30ನೇ ಜೂನ್‌, 2009 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 11ರ 
ಉಪ ಪ್ರಕರಣ (1/(1)ರನ್ವಯ ಗಂಗಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ: 
ಕೃಮಾಇ/26/ಚುನಾವ/2005, ದಿನಾಂಕ:25.09.2007ರಲ್ಲಿ ಹಾಗೂ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ 
ಅಧಿಸೂಚನೆ ಸಂಖ್ಯೆ: ಕೃಮಾಇ/26/ಚುನಾವ/2005, ದಿನಾಂಕ:22.01.2008ರಲ್ಲಿ ಮಾಡಲಾಗಿದ್ದ ನಾಮನಿರ್ದೇಶನಗಳನ್ನು 
ಆಡಳಿತಾತ್ಮಕ ಹಿತದೃಷ್ಟಿಯಿಂದ ರದ್ದುಪಡಿಸುತ್ತ, ಸದರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಕೆಳಕಂಡ ಅಧಿಕಾರಿಗಳನ್ನು ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಇಲಾಖಾ ಪ್ರತಿನಿಧಿ ಸದಸ್ಯರನ್ನಾಗಿ ನಾಮಕರಣ ಮಾಡಿದ್ದೇನೆ. 





























ಕ್ರಮ ಜಿಲ್ಲೆಯ ಹೆಸರು ಸಮಿತಿಯ ಸದಸ್ಯರನ್ನಾಗಿ ನಾಮಕರಣ ಮಾಡಲಾಗಿರುವ ಅಧಿಕಾರಿ 
ಸಂಖ್ಯೆ ಹೆಸರು 
1. ಕೊಪ್ಪಳ ಗಂಗಾವತಿ ಕಾರ್ಯದರ್ಶಿ, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ರಾಯಚೂರು. 
2. ದಕ್ಷಿಣ ಕನ್ನಡ ಮಂಗಳೂರು | ಕಾರ್ಯದರ್ಶಿ, 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬೆಂಗಳೂರು. 
ಜಿ. ರಾಮಚಂದ್ರ 
ಪಿ.ಆರ್‌.591 ನಿರ್ದೇಶಕರು. 


ಕಾರ್ಮಿಕ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪವಿಭಾಗ-2, ಕಾರ್ಮಿಕ ಭವನ, ಬನ್ನೇರುಘಟ್ಟ ರಸ್ತೆ, ಐ.ಟಿ.ಐ. 
ಆವರಣ, ಬೆಂಗಳೂರು-29 
ಪ್ರಕರಣ ಸಂಖ್ಯೆ: ಡಬ್ಲೂ ಹಿಎ/ಬಿ2/ಎಫ್‌.ಸಿ./ಸಿಆರ್‌-31/2007, ದಿನಾಂಕ:13ನೇ ಜುಲೈ, 2009 


ಅರ್ಜಿದಾರರು ಪ್ರತಿವಾದಿಗಳು 
1 ಶ್ರೀಮತಿ ನಸ್ರೀನ್‌ ಕೋಂ ಲೇ. ಮೊಹಮ್ಮದ್‌ 1) ಮೆ: ಶರ್ಮ ಟ್ರಾನ್ಸ್‌ಪೋರ್ಟ್ಸ್‌, ನಂ.328, ಸಂಗೀತ 
ಬಾಬು @ ಬಾಬು (36 ವರ್ಷ) ವಿರುದ್ಧ ಭವನ, ಬಿಎಸ್‌ಪಿ ರಸ್ತೆ, ಕಲಾಸಿಪಾಳ್ಯಂ, ಬೆ೦ಗಳೂರು-2. 
2) ರೇಷ್ಮಾ ಬಿನ್‌ ಲೇ. ಮೊಹಮ್ಮದ್‌ ಬಾಬು 6 2) ದಿ ಓರಿಯಂಟಲ್‌ ಇನ್ನೂರೆನ್ಸ್‌ ಕಂ.ಲಿ.10/, 1ನೇ 
ಬಾಬು (15 ವರ್ಷ) ಮಹಡಿ, 3ನೇ ಕ್ರಾಸ್‌, ಚಿಕ್ಕಣ್ಣ ಗಾರ್ಡನ್‌, ಶಂಕರಮಠ, 


ಕಾಂಪೌಂಡ್‌, ಚಾಮರಾಜಪೇಟೆ, ಬೆಂಗಳೂರು-4. 


೨೭೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





3) ಅಸ್ಮಾ ಬಿನ್‌ ಲೇ. ಮೊಹಮ್ಮದ್‌ ಬಾಬು ೮ 3) ಗುಲ್‌ಶೀರ್‌ ಉನ್ನೀಸಾ ಕೋಂ ಲೇ. ಬಾಬು 9) 
ಬಾಬು (13 ವರ್ಷ) ಮೊಹಮ್ಮದ್‌ ಬಾಬು (39 ವರ್ಷ) 

4) ಮಾಸ್ಟರ್‌ ವಾಸಿಂ ಪಾಷ ಬಿನ್‌ ಲೇ. 4) ಮುಜಾಹಿದ್‌ ಪಾಷ ಬಿನ್‌ ಬಾಬು ಈ ಮೊಹಮದ್‌ 
ಮೊಹಮ್ಮದ್‌ ಬಾಬು € ಬಾಬು (1 ವರ್ಷ) ಬಾಬು (17 ವರ್ಷ) 

ವಿಳಾಸ: ನಂ.5, 3ನೇ ಕ್ರಾಸ್‌, ಗುಡ್ಡದಹಳ್ಳಿ, 5) ರಫಿಯಾ ಬಾನು ಬಿನ್‌ ಬಾಬು ೮ ಮೊಹಮ್ಮದ್‌ 
ಶಾಮಣ್ಣನಗರ, ಮೈಸೂರು ರಸ್ತೆ, ಬೆ೦ಗಳೂರು-26. ಬಾಬು (16 ವರ್ಷ) 


6) ಫಸಿಯಾ ತಬಸುಮ್‌  ಪನೀರ ಬಿನ್‌ ಬಾಬು ಈ) 

ಮೊಹಮ್ಮದ್‌ ಬಾಬು (13 ವರ್ಷ) 

ವಿಳಾಸ: 3 ರಿಂದ 6: ನಂ.91, ಕಂಟಿಪುರ, ಕುಂಬಳಗೋಡು 

ಪೋಸ್ಟ್‌, ಬೆ೦ಗಳೂರು. 

ಪ್ರಕಟಣೆ 
ಅರ್ಜಿದಾರರಾದ ನಸ್ರೀನ್‌, ರೇಷ್ಮಾ ಅಸ್ಮಾ ವಾಸಿಂ ಪಾಷ ಮತ್ತು ಪ್ರತಿವಾದಿಗಳಾದ ಗುಲ್‌ಶೀರ್‌ ಉನ್ನೀಸಾ, 
ಮುಜಾಹಿದ್‌ ಪಾಷ, ರಫಿಯಾ, ಫಸಿಯಾ ತಬಸುಮ್‌ ಇವರುಗಳು ಈ ನ್ಯಾಯಾಲಯಕ್ಕೆ ಅರ್ಜಿಯೊಂದನ್ನು ಸಲ್ಲಿಸಿ, 
ದಿವಂಗತ ಮೊಹಮ್ಮದ್‌ ಬಾಬು € ಬಾಬು ಇವರು ಪ್ರತಿವಾದಿ-1 ಇವರ ಬಳಿ ಕೆಲಸ ನಿರ್ವಹಿಸುತ್ತಿದ್ದಾಗ ಅಪಘಾತ ಹೊಂದಿ 
ಮೃತಪಟ್ಟಿರುತ್ತಾರೆಂದು ತಿಳಿಸಿರುತ್ತಾರೆ. ಅಲ್ಲದೇ ತಾವು ಮೃತರ ಅವಲಂಬಿತರಾದ್ದರಿಂದ ತಮಗೆ ಕಾಯ್ದೆಯನ್ವಯ ಪರಿಹಾರದ 
ಹಣವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯವನ್ನು ಕೋರಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ 
ಆಕ್ಷೇಪಣೆಗಳಿದ್ದರೆ ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದೊಳಗಾಗಿ ತಮ್ಮ ಆಕ್ಷೇಪಣೆ 
ಅಥವಾ ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಕ್ರೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ 
ಜರುಗಿಸಲಾಗುವುದು. ತದನಂತರ ಬಂದ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ಪರಿಹಾರ ಆಯುಕ್ತರು, 
ಪಿ.ಆರ್‌.647 ಉಪವಿಭಾಗ-2, ಬೆ೦ಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ ನ್ಯಾಯಾಲಯ, 
ವಿಭಾಗ-4, ಬೆಂಗಳೂರು 
ಸಂಖ್ಯೆ:ಪಿಜಿಎ/ಎಸ್‌.ಆರ್‌-77/2007-08 


ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಲಕ್ಷ್ಮಮ್ಮ ಕೋಂ ಲೇಟ್‌ ಚಿಕ್ಕಣ್ಣ, ನಂ.143, ದಿ ಕಂಟ್ರೋಲರ್‌, ಪ್ರಿಂಟಿಂಗ್‌ & ಸ್ಟೇಷನರಿ, ಪ್ರಿಂಟಿಂಗ್‌ 
ಯಲಚೇನಹಳ್ಳಿ ಜೆ.ಪಿ.ನಗರ ಅಂಚೆ, ಕನಕಪುರ ವಿರುದ್ಧ ಪ್ರೆಸ್‌, ಕೆ.ಎಸ್‌.ಆರ್‌.ಟಿ.ಸಿ. ಸೆಂಟ್ರಲ್‌ ಆಫೀಸ್‌, ಕೆ.ಹೆಚ್‌. 
ಮುಖ್ಯ ರಸ್ತೆ, ಬೆಂಗಳೂರು-78. ರಸ್ತೆ, ಶಾಂತಿನಗರ, ಬೆಂಗಳೂರು-27. 
ಪ್ರಕಟಣೆ 


ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೇಲ್ಕಂಡ 
ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ದಿನಾಂಕ:17.05.2007ರಂದು ಉಪಧನ ಪಾವತಿ ಕಾಯ್ದೆಯಡಿಯಲ್ಲಿ ಅರ್ಜಿಯನ್ನು 
ಸಿ, ಅವರ ಪತಿ ಲೇಟ್‌ ಚಿಕ್ಕಣ್ಣ ಇವರು ಪ್ರತಿವಾದಿ ಸಂಸ್ಥೆಯಲ್ಲಿ ತಮ್ಮ 28 ವರ್ಷ, 06 ತಿಂಗಳು, 1! ದಿನಗಳ ಕಾಲ ಸೇವೆ 
ಸಿ, ದಿನಾಂಕ:31.05.1996 ರಂದು ಸೇವೆಯಿಂದ ನಿವೃತ್ತಿ ಹೊಂದಿ, ತದನಂತರ ದಿನಾಂಕ:17.02.2003 ರಂದು ಮರಣ 
ಹೊಂದಿದ್ದಾರೆಂದು ತಿಳಿಸಿ, ಪ್ರತಿವಾದಿಗಳಿಂದ ಕಾನೂನು ರೀತ್ಯಾ ಬರಬೇಕಾದ ವ್ಯತ್ಯಾಸದ ಉಪಧನವನ್ನು 


$ 
ಕೊಡಿಸಿಕೊಡಬೇಕೆಂದು ಕೋರಿರುತ್ತಾರೆ. 
ಸದರಿ ದಾವೆಯ ವಿಚಾರಣೆ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿಂದ ಮೇಲೆ ಸೂಚಿಸಿರುವ 
ಅರ್ಜಿಯನ್ನು ಹೊರತುಪಡಿಸಿ (ಜೀವಂತ ಸದಸ್ಯರು) ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೭೫ 





ವಾರಸುದಾರರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯಪತ್ರದಲ್ಲಿ 
ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸ 
ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ದಿನಾಂಕ:15.07.2009 ಎ.ಹೆಚ್‌. ಉಮೇಶ 
ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ಪಿ.ಆರ್‌.648 ನಿಯಂತ್ರಣಾಧಿಕಾರಿಗಳು, ಉಪಧನ ಪಾವತಿ 
ಕಾಯ್ದೆ, ವಿಭಾಗ-4, ಬೆಂಗಳೂರು. 


ಕಟಿಸಿದ 30 
ಗಿದೆ. 


ಪ 
ಲ 
ಲಾ 


ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆ೦ಗಳೂರು ಪ್ರಾಂತ, ಬೆ೦ಗಳೂರು ಇವರ ನಡವಳಿಗಳು 
ಕ್ರ.ಸಂ.ಜೆಆರ್‌ಬಿ:ಸಮಾಪನೆ:10:2008-09, ದಿನಾಂಕ:13ನೇ ಮಾರ್ಚ್‌, 2009 
ವಿಷಯ: ಸಮಾಪನೆಯಲ್ಲಿರುವ ಚಿತ್ರದುರ್ಗ ತಾಲ್ಲೂಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮೂಹಿಕ ಏತ ನೀರಾವರಿ 
ಸಹಕಾರ ಸಂಘ ನಿ. ಚಿತ್ರದುರ್ಗ ತಾಲ್ಲೂಕು ಇದರ ನೊಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ:1 ಈ ಕಛೇರಿಯ ಸಮಾಪನಾ ಆದೇಶ ಸಂಖ್ಯೆ: ಜೆಆರ್‌ಬಿ/ಸಮಾಪನೆ/ 10/98-99, ದಿನಾ೦ಕ:01.08.1998. 
2) ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂಖ್ಯೆ: ಡಿಆರ್‌ಡಿ/ 
ಎಲ್‌ಕ್ಯೂಡಿ/ಸಿಆರ್‌-32/ 2003-04, ದಿನಾ೦ಕ:23.02.2005. 
ಪ್ರಸ್ತಾವನೆ: 
ಚಿತ್ರದುರ್ಗ ತಾಲ್ಲೂಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮೂಹಿಕ ಏತ ನೀರಾವರಿ ಸಹಕಾರ ಸಂಘ ನಿ 
ಚಿತ್ರದುರ್ಗ ತಾಲ್ಲೂಕು, ಈ ಸಹಕಾರ ಸಂಘವು ನೊಂದಣಿ ಸಂಖ್ಯೆ: ಡಿಆರ್‌ಡಿ/ ಎಸ್‌ಇಬಿ/ ಆರ್‌ಸಿಎಸ್‌/81-82, 
ದಿನಾಂಕ:02.01.1982 ರಲ್ಲಿ ನೊಂದಣಿಯಾಗಿದ್ದು, ಈ ಸಂಘವು ಸಾಮೂಹಿಕ ಬೇಸಾಯಕ್ಕೆ ಸಂಬಂಧಿಸಿದಂತೆ ಸಂಘದ 
ವ್ಯಾಪ್ತಿಯಲ್ಲಿ ಬರುವ ಸದಸ್ಯರ ರೈತರ ಜಮೀನುಗಳಲ್ಲಿ ಕೊರೆಸಿದ ಕೊಳವೆಬಾವಿ ಹಾಗೂ ಪಂಪ್‌ ಸೆಟ್‌ ಮೋಟಾರ್‌ಗಳನ್ನು 
ಬರಗಾಲ ಪೀಡಿತ ಅಭಿವೃದ್ಧಿ ಯೋಜನಾವತಿಯಿ೦ದ ಅನುದಾನ ರೂಪದಲ್ಲಿ ಅನುದಾನ ನೀಡಲಾಗಿರುತ್ತದೆ. ಕಾಲಕ್ರಮೇಣ 
ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾಗಿ ಅಂತರ್ಜಲ ಕೊರತೆಯಿಂದಾಗಿ ಸಂಘದ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿದ್ದರಿಂದ 
ಮೇಲ್ಕಂಡ ಸಹಕಾರ ಸಂಘವನ್ನು ಉಲ್ಲೇಖ (1ರ ಆದೇಶದಲ್ಲಿ ಸಮಾಪನೆಗೊಳಿಸಲಾಗಿತ್ತು. ಸಂಘವು, ತೀರಿಸತಕ್ಕ 
ಜವಾಬ್ದಾರಿಗಳನ್ನು ತೀರಿಸಲಾಗದ ಸ್ಥಿತಿಗೆ ಬಂದಿದ್ದು, ಸಮಾಪನಾಧಿಕಾರಿಗಳು ಸಂಘದ ಸದಸ್ಯರುಗಳಿಗೆ ಸಂಘದ ಪುನಶ್ಚೇತನಕ್ಕೆ 
ಒಲವು ಇಲ್ಲದಿರುವುದನ್ನು ಮನಗಂಡು ದಿನಾಂಕ:09.02.2005 ರಂದು ನಡೆಸಿದ ಸಮಾಪನಾಧಿಕಾರಿಯವರ ಸಭಾ ನಡವಳಿಕೆ 
ರೀತ್ಯಾ ಬರತಕ್ಕ ಆಸ್ತಿಗಳನ್ನು ನಷ್ಟಕ್ಕೆ ವರ್ಗಾಯಿಸಿ ತೀರಿಸತಕ್ಕ ಜವಾಬ್ದಾರಿಗಳನ್ನು ಹೊಂದಾಣಿಕೆ ಮೂಲಕ 
ಶೂನ್ಯಗೊಳಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಂಘವನ್ನು ಯಥಾಸ್ಥಿತಿಯಲ್ಲಿ ಮುಂದುವರೆಸಿದಲ್ಲಿ ಸದಸ್ಕರಿಗಾಗಲೀ ಅಥವಾ 
ಸಾರ್ವಜನಿಕರಿಗಾಗಲೀ ಯಾವುದೇ ಪ್ರಯೋಜನ ಇಲ್ಲವೆಂದು ಪರಿಗಣಿಸಿ, ಆಸ್ತಿ-ಜವಾಬ್ದಾರಿ ತಃಖ್ತೆಯನ್ನು ಶೂನ್ಯಗೊಳಿಸಿ 
ಸಂಘದ ನೊಂದಣಿಯನ್ನು ರದ್ದುಗೊಳಿಸಲು ಸಮಾಪನಾಧಿಕಾರಿಗಳು ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಉಲ್ಲೇಖ (2)ರ ಪತ್ರದಲ್ಲಿ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಇವರು ಸದರಿ ಸಂಘವನ್ನು ರದ್ದುಗೊಳಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 
ಮೇಲಿನ ಕಾರಣಗಳಿಂದ ಹಾಗೂ ಉಪನಿಬಂಧಕರ ವರದಿಯ ಮೇರೆಗೆ ಸಂಘವನ್ನು ಮುಂದುವರೆಸುವುದು 
ಸೂಕ್ತವಲ್ಲವೆಂದು, ಸಂಘದ ನೊಂದಣಿಯನ್ನು ರದ್ದುಗೊಳಿಸುವುದು ಸೂಕ್ತವೆಂದು ಮನಗಂಡು ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 
ಆದೇಶ 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ಮತ್ತು ಸರ್ಕಾರದ ಅಧಿಸೂಚನೆ ಸಂಖ್ಯೆ: 
ಸಿಎಂಡಬ್ಲ್ಯೂ/69/ಸಿಎಲ್‌ಎಂ/2001, ದಿನಾಂಕ:21.11.2001 ರಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸಿ.ಎಸ್‌. 
ವೀರೇಶ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, ಬೆಂಗಳೂರು, ಆದ ನಾನು ಚಿತ್ರದುರ್ಗ 
ತಾಲ್ಲೂಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮೂಹಿಕ ಏತ ನೀರಾವರಿ ಸಹಕಾರ ಸಂಘ ನಿ. ಚಿತ್ರದುರ್ಗ ತಾಲ್ಲೂಕು ಈ 
ಸಂಘದ ನೊಂದಣಿ ಸಂಖ್ಯೆ: ಡಿಆರ್‌ಡಿ/ಎಸ್‌ಇಬಿ/ಆರ್‌ಸಿಎಸ್‌/7607/1-82 ಅನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿರುತ್ತೇನೆ. ಈ ದಿನದಿಂದ ಸದರಿ ಸಂಘವು ಕಾರ್ಪೋರೇಟ್‌ ಬಾಡಿಯಾಗಿರುವ ಅಸ್ತಿತ್ವವನ್ನು ಕಳೆದುಕೊಂಡಿರುತ್ತದೆ. 
ಈ ಆದೇಶವನ್ನು ನನ್ನ ಸ್ವಹಸ್ತಾಕ್ಷರ ಹಾಗೂ ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:13.03.2009ರಂದು 
ಹೊರಡಿಸಿದೆ. 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, 
ಪಿ.ಆರ್‌.280 ಬೆ೦ಗಳೂರು ಪ್ರಾಂತ, ಬೆ೦ಗಳೂರು. 


೨೭೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 

ಸಂಖ್ಯೆ: ಆಸಾನಿ/184/ಆಡಳಿತ-1/2008-09, ಬೆಂಗಳೂರು, ದಿನಾಂಕ:15ನೇ ಜೂನ್‌, 2009 
ವಿಷಯ: ಈ ನಿರ್ದೇಶನಾಲಯದ ಸಹಾಯಕ ನಿರ್ದೇಶಕ ಸಮೂಹ "ಬಿ' ವೃಂದದ ಅಧಿಕಾರಿಗಳಾದ ಶ್ರೀ ಎ.ಕೆ. 
ಹನುಮಂತಪ್ಪ, ತಾಲ್ಲೂಕು ಯೋಜನಾಧಿಕಾರಿಗಳು, ತಾಲ್ಲೂಕು ಪಂಚಾಯತ್‌ ಸಮಿತಿ, ಶಿಕಾರಿಪುರ, 
ಶಿವಮೊಗ್ಗ ಜಿಲ್ಲೆ, ಪ್ರಸ್ತುತ ಅನ್ಯ ಕರ್ತವ್ಯದ ಮೇಲೆ ಜಿಲ್ಲಾ ಪಂಚಾಯತಿ ಶಿವಮೊಗ್ಗ ಇವರ ವಿರುದ್ಧ 

“ಇಲಾಖಾ ವಿಚಾರಣೆ ಏರ್ಪಡಿಸುವ ಕುರಿತು ವಿಚಾರಣಾಧಿಕಾರಿಗಳನ್ನು ನೇಮಿಸುವ ಕುರಿತು. 
ಉಲ್ಲೇಖ: 1) ಶ್ರೀ ಎ.ಕೆ. ಹನುಮಂತಪ್ಪ. ಸಹಾಯಕ ನಿರ್ದೇಶಕರು, ಇವರಿಗೆ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ 11ರ ಅಡಿಯಲ್ಲಿ 

ಹೊರಡಿಸಲಾದ ಇದೇ ಕ್ರಮಾಂಕದ ಕಾರಣ ಕೇಳುವ ಜ್ಞಾಪನ ದಿನಾಂಕ: 24.03.2009 
2) ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು, ಇವರು ಸಲ್ಲಿಸಿದ ಲಿಖಿತ ವಿವರಣೆ ದಿನಾಂಕ: 
28.05.2009. 
ಪ್ರಸ್ತಾವನೆ: 

ಶ್ರೀ ಎ.ಕೆ. ಹನುಮಂತಪ್ಪ ಈ ನಿರ್ದೇಶನಾಲಯದ ಸಹಾಯಕ ನಿರ್ದೇಶಕರ ವೃಂದದ ಸಮೂಹ "ಬಿ 
ಅಧಿಕಾರಿಗಳು, ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳ ಕಛೇರಿ, ಶಿವಮೊಗ್ಗ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ “ದಿನಾಂಕ: 
20.08.2004ರಂದು” ನೇರವಾಗಿ ಸರ್ಕಾರಕ್ಕೆ ಸಲ್ಲಿಸಿದ್ದ ಅವರ ವರ್ಗಾವಣೆ ಅರ್ಜಿಯಲ್ಲಿ “ನನ್ನ ವೈಯಕ್ತಿಕ ಸಮಸ್ಯೆಯಿಂದಾಗಿ 
ಮತ್ತು ನನ್ನ ಸ್ನೇಹಿತನಾದ ಎನ್‌. ವಾಸುದೇವ ಸಹಾಯಕ ನಿರ್ದೇಶಕರು (ಸಾಂಖ್ಯಕ ಅಧಿಕಾರಿ), ಜಿಲ್ಲಾ ಪಂಚಾಯತ್‌, ಯೋಜನಾ 
ಶಾಖೆ, ಚಿಕ್ಕಮಗಳೂರು, ಇವರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದು, ಅವರಿಗೆ ನೆರವು ನೀಡುವ ಉದ್ದೇಶದಿಂದ ನಾವುಗಳು 
ಇಬ್ಬರು ಪರಸ್ಪರ (ಮ್ಯೂಚುಯಲ್‌) ವರ್ಗಾವಣೆ ಮಾಡಿಕೊಳ್ಳಲು ನಾನು ಮನಸ್ಸು ಪೂರ್ವಕವಾಗಿ ಒಪ್ಪಿಕೊಂಡಿದ್ದು ನನ್ನ 
ಮನವಿಯನ್ನು ಪುರಸ್ಕರಿಸಿ ಪರಸ್ಪರ ವರ್ಗಾವಣೆ ಮಾಡಿಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ” ಎ೦ದು ನಮೂದಿಸಿ ಅವರನ್ನು ಜಿಲ್ಲಾ 
ಪಂಚಾಯಿತಿ ಚಿಕ್ಕಮಗಳೂರು ಇಲ್ಲಿಗೆ ವರ್ಗಾವಣೆ ಮಾಡುವಂತೆ ಕೋರಿದ್ದರು. (ಅವರ ಈ ಅರ್ಜಿಯಲ್ಲಿ ಅನುಬಂಧ- 
"ಎ'ರಲ್ಲಿದೆ). ಅವರ ಈ ಕೋರಿಕೆಯನ್ನು ಪುಷ್ಟೀಕರಿಸಲು (in support of representation dated 20.08.2004 of Sri. A.K. 
Hanumanthappa) ಶ್ರೀ ಎನ್‌. ವಾಸುದೇವ, ಸಹಾಯಕ ನಿರ್ದೇಶಕರು (ಸಾಂಖ್ಯಿಕ ಅಧಿಕಾರಿಗಳು) ಜಿಲ್ಲಾ ಪಂಚಾಯಿತಿ, 
ಚಿಕ್ಕಮಗಳೂರು ಇವರು ದಿನಾಂಕ:03.09.2004ರಂದು ನೇರವಾಗಿ ಸರ್ಕಾರಕ್ಕೆ ಸಲ್ಲಿಸಿದ್ದ ಅವರ ಮನವಿಯಲ್ಲಿ ಅವರ 
ತಂದೆಯವರ ಮತ್ತು ಸ್ವತಃ ಅವರು ಸಕ್ಕರೆ ಕಾಯಿಲೆ ಹಾಗೂ ರಕ್ತದೊತ್ತಡದಿಂದ ಬಳಲುತ್ತಿದ್ದು, ಅವರನ್ನು ಶಿವಮೊಗ್ಗ ಜಿಲ್ಲಾ 
ಸಾಂಖ್ಯಿಕ ಅಧಿಕಾರಿಗಳ ಕಛೇರಿಯ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು ಇವರ ಸ್ಥಳಕ್ಕೆ “ಪರಸ್ಪರ ವರ್ಗಾವಣೆ” 
ಎಂದು ಪರಿಗಣಿಸಿ ವರ್ಗಾವಣೆ ಮಾಡುವಂತೆ ಕೋರಿದ್ದರು. 

(ಶ್ರೀ ಎನ್‌. ವಾಸುದೇವ, ಸಹಾಯಕ ನಿರ್ದೇಶಕರು, ದಿನಾಂಕ: 03.09.2004ರಂದು ಸಲ್ಲಿಸಿದ್ದ ಅವರ ಅರ್ಜಿ ಮತ್ತು 
ಅದಕ್ಕೆ ಲಗತ್ತಿಸಲಾದ ಅವರ ಮತ್ತು ಅವರ ತಂದೆಯವರ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು (ಅನುಬಂಧ-ಬಿ, ಸಿ ಮತ್ತು ಡಿ 
ಯಲ್ಲಿ ಒದಗಿಸಲಾಗಿದೆ). 

ಮೇಲೆ ವಿವರಿಸಿದಂತೆ ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳ ಕಛೇರಿ, ಶಿವಮೊಗ್ಗ ಜಿಲ್ಲೆ ಇಲ್ಲಿ ಸಹಾಯಕ 
ನಿರ್ದೇಶಕರಾಗಿದ್ದ ಶ್ರೀ ಎ.ಕೆ. ಹನುಮಂತಪ್ಪ, ಇವರ ಅರ್ಜಿ ದಿನಾಂಕ: 20.08.2004ನ್ನು (ಅನುಬಂಧ-ಎ) ಜಿಲ್ಲಾ 
ಪಂಚಾಯತ್‌, ಚಿಕ್ಕಮಗಳೂರು ಇಲ್ಲಿ ಸಹಾಯಕ ನಿರ್ದೇಶಕರ ವೃಂದದ ಸಾಂಖ್ಯಿಕ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ 
ಶ್ರೀ ಎನ್‌. ವಾಸುದೇವ ಇವರ ಅರ್ಜಿ ದಿನಾಂಕ: 03.09.2004ನ್ನು (ಅನುಬಂಧ-ಬಿ ರಿಂದ ಡಿ ವರೆಗೆ) - ಅಂದರೆ ಇವರುಗಳು 
ಪರಸ್ಪರ ವರ್ಗಾವಣೆಗಾಗಿ ಸಲ್ಲಿಸಿದ್ದ ಅರ್ಜಿಗಳನ್ನು ಪರಿಗಣಿಸಿ 2004-05ನೇ ಸಾಲಿನ ವರ್ಗಾವಣೆಗಳಿಗೆ ಸಂಬಂಧಿಸಿದಂತೆ 
ಹೊರಡಿಸಲಾದ ಮಾರ್ಗಸೂಚಿಗಳ ಅನ್ವಯ ಈ ನಿರ್ದೇಶನಾಲಯದ ಆದೇಶದ ಸಂಖ್ಯೆ ಆಡಳಿತ/273/2004-05 ದಿನಾಂಕ: 
30.09.2004ರಲ್ಲಿ ಶ್ರೀ ಎ.ಕೆ. ಹನುಮಂತಪ್ಪ ಮತ್ತು ಶ್ರೀ ಎನ್‌. ವಾಸುದೇವ, ಸಹಾಯಕ ನಿರ್ದೇಶಕರುಗಳನ್ನು (ಇನ್ನೀತರ 6 
ಸಹಾಯಕ ನಿರ್ದೇಶಕರುಗಳ ಸಹಿತವಾಗಿ) ಪರಸ್ಪರ ವರ್ಗಾವಣೆ ಮಾಡಲಾಗಿತ್ತು. ಈ ವರ್ಗಾವಣೆ ಆದೇಶದ ದಿನಾಂಕ: 
30.09.2004ನ್ನು “ಅನುಬಂಧ-ಇ? ಯನ್ನು ಒದಗಿಸಲಾಗಿದೆ. 

ಮೇಲಿನ ವರ್ಗಾವಣೆ ಆದೇಶದ ದಿನಾಂಕ:30.09.2004ರ ಅನ್ವಯ ಅವರ ಸ್ವಂತ ಕೋರಿಕೆಯ ಅನ್ವಯ 
ವರ್ಗಾವಣೆ ಆದೇಶದಲ್ಲಿದ್ದ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು, ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳ ಕಛೇರಿ, 
ಶಿವಮೊಗ್ಗ ಇವರನ್ನು ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳು, ಶಿವಮೊಗ್ಗ ಇವರ ಕಛೇರಿ ಆದೇಶದ ಸಂಖ್ಯೆ: ಆಡಳಿತ/39/2004-05 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೭ 





ದಿನಾಂಕ: 14.10.2004ರಲ್ಲಿ (ಅನುಬಂಧ- ಎಫ್‌) ಬಿಡುಗಡೆಗೊಳಿಸಲಾಗಿತ್ತಾದ್ದರಿಂದ ಸ್ವಂತ ಕೋರಿಕೆ ಅನ್ವಯ ವರ್ಗಾವಣೆ 
ಹೊಂದಿದ್ದ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು, ಬಿಡುಗಡೆ ಹೊಂದಿದ ತಕ್ಷಣ ಅಥವಾ ಮಾರನೇಯ ದಿನ 
ವರ್ಗಾವಣೆ ಹೊಂದಿದ್ದ ಕಛೇರಿಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳತಕ್ಕದ್ದಾಗಿತ್ತಾದರೂ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ 
ನಿರ್ದೇಶಕರು, ಬಿಡುಗಡೆಹೊ೦ದಿದ ದಿನಾ೦ಕ:14.10.2004ರ ತಕ್ಷಣದ ಮಾರನೇಯ ದಿನ (immediate next day) ಅಂದರೆ 
ದಿನಾಂಕ: 15.10.2004ರಂದೇ ವರ್ಗಾವಣೆ ಹೊಂದಿದ್ದ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತಿಯಲ್ಲಿ ಕರ್ತವ್ಯಕ್ಕೆ ವರದಿ 
ಮಾಡಿಕೊಳ್ಳದೇ ದಿನಾಂಕ:03.09.2005ರಂದು (ಅಂದರೆ 10 (ಹತ್ತು) ತಿಂಗಳಿಗಿಂತ ಹೆಚ್ಚಿನ ಅವಧಿಯ ಗೈರು ಹಾಜರಿ ನಂತರ) 
ದಿನಾ೦ಕ:02.09.2005ರಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದರಿಂದ ಇವರ ಗೈರು ಹಾಜರಾತಿಯು ಉದ್ದೇಶಪೂರ್ವಕ 
ಅನಧಿಕೃತ ಗೈರುಹಾಜರಿ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ ಅವರ ವಿರುದ್ಧದ ಗೈರು ಹಾಜರಾತಿ ಹಾಗೂ ಇನ್ನೀತರ 
ಆರೋಪಗಳಿಗೆ ಸಂಬಂಧಿಸಿದಂತೆ ಅವರ ವಿರುದ್ಧ ಉದ್ದೇಶಿಸಲಾದ ಇಲಾಖಾ ವಿಚಾರಣೆಗೆ ಸಂಬಂಧಿಸಿದಂತೆ ಉಲ್ಲೇಖ(1) 
ರಲ್ಲಿನ ಕಾರಣ ಕೇಳುವ ಜ್ಞಾಪನವನ್ನು ಹೊರಡಿಸಿ ಅವರ “ಲಿಖಿತ ಹೇಳಿಕೆಯನ್ನು ಸಲ್ಲಿಸುವಂತೆ ಸೂಚಿಸಲಾಗಿತ್ತು. 

ಆಪಾದಿತ ಸರ್ಕಾರಿ ಅಧಿಕಾರಿಗಳಾದ ಶ್ರೀ ಎ.ಕೆ. ಹನುಮಂತಪ್ಪ, ಅವರು ಉಲ್ಲೇಖ(2)ರಲ್ಲಿ ಸಲ್ಲಿಸಲಾದ ಅವರ 
ಲಿಖಿತ ವಿವರಣೆ ದಿನಾ೦ಕ: 28.05.2005ರಲ್ಲಿ ಅವರ ದಿನಾಂಕ: 15.10.2004ರಿ೦ದ ದಿನಾಂಕ: 02.09.2005ರ ವರೆಗಿನ ಅವರ 
ಗೈರು ಹಾಜರಾತಿಯನ್ನು ಸಮರ್ಥಿಸಿಕೊಂಡಿದ್ದು, ಅವರ ಎರುದ್ಧದ ಆರೋಪಗಳನ್ನು ಸ್ಪಷ್ಠವಾಗಿ ನಿರಾಕರಿಸಿರುತ್ತಾರೆ ಹಾಗೂ 
ಅವರ ವಿವರಣೆಯಲ್ಲಿನ ಅಂಶಗಳು ಅವರ ವಿರುದ್ದದ ಆಪಾದನೆಗಳನ್ನು ಸಮರ್ಥಿಸಿಕೊಳ್ಳಲು ಅಸಮರ್ಪಕವಾಗಿರುತ್ತವೆ. 
ಆದ್ದರಿಂದ ಅವರ ವಿರುದ್ಧದ ಆರೋಪಗಳ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳಲು ಅವರ ವಿರುದ್ಧ ಇಲಾಖಾ ವಿಚಾರಣೆ 
ಏರ್ಪಡಿಸುವುದು ಸೂಕ್ತವೆಂಬ ಕಾರಣದಿಂದ ವಿಚಾರಣಾಧಿಕಾರಿಗಳನ್ನು ನೇಮಕಾತಿ ಮಾಡುವುದು ಅಗತ್ಯವಾಗಿರುತ್ತದೆ. 

ಸದರಿ ಶ್ರೀ ಎ.ಕೆ. ಹನುಮಂತಪ್ಪ ಸಹಾಯಕ ನಿರ್ದೇಶಕರು, ಇವರ ವಿರುದ್ಧ ಹೊರಿಸಲಾದ ಆರೋಪಗಳು ಹಾಗೂ 
ಅವುಗಳಿಗೆ ಸಂಬಂಧಿಸಿದಂತೆ ಸದರಿ ಅವರು ಸಲ್ಲಿಸಿದ ವಿವರಣೆಯಲ್ಲಿನ ಅಂಶಗಳನ್ನು ಈ ಕೆಳಗೆ ವಿಶ್ಲೇಷಿಸಲಾಗಿದೆ ಹಾಗೂ 
ಅವರ ವಿವರಣೆಯನ್ನು ಯಾವ ಕಾರಣದಿಂದ ಒಪ್ಪಲಾಗುವುದಿಲ್ಲವೆಂದು ಸ್ಪಷ್ಟೀಕರಿಸಲಾಗಿದೆ. 
(ಎ) ಆರೋಪ: 1 

ಈ ನಿರ್ದೇಶನಾಲಯದ ಸಹಾಯಕ ನಿರ್ದೇಶಕರ ವೃಂದದ (ಗ್ರೂಪ್‌ 'ಬಿ) ಅಧಿಕಾರಿಗಳಾದ ಶ್ರೀ ಎ.ಕೆ. 
ಹನುಮಂತಪ್ಪ, ಆದ ನೀವು ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 
ಅವಧಿಯಲ್ಲಿ ನಿಮ್ಮನ್ನು ನಿಮ್ಮ ಸ್ವಂತ ಕೋರಿಕೆ ದಿನಾಂಕ: 20.08.2004ರ ಅನ್ವಯ, ಜಿಲ್ಲಾ ಪಂಚಾಯಿತಿ, ಚಿಕ್ಕಮಗಳೂರು 
(ಇಲ್ಲಿನ ಸಾಂಖ್ಯಿಕ ಅಧಿಕಾರಿ ಹುದ್ದೆಗೆ) ಇಲ್ಲಿಗೆ ಈ ನಿರ್ದೇಶನಾಲಯದ ಆದೇಶದ ಸಂಖ್ಯೆ:ಆಡಳಿತ/273/2004-05 
ದಿನಾ೦ಕ:03.09.2004ರಲ್ಲಿ ವರ್ಗಾವಣೆ ಮಾಡಲಾಗಿತ್ತು... ಹಾಗೂ ಈ ಆದೇಶದ ಅನ್ವಯ ನಿಮ್ಮನ್ನು ಜಿಲ್ಲಾ ಸಂಖ್ಯಾ 
ಸಂಗ್ರಹಣಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಇವರ ಕಛೇರಿಯಿಂದ ದಿನಾಂಕ:14.10.2004ರ ಆದೇಶ ಸಂಖ್ಯೆ: 
ಆಡಳಿತ/39/2004-05 ದಿನಾಂಕ: 14.10.2004ರಲ್ಲಿ ಬಿಡುಗಡೆಗೊಳಿಸಲಾಗಿತ್ತು. ಹಾಗೂ ಅದೇ ಆದೇಶದ ಅನ್ವಯ 
ವರ್ಗಾವಣೆ ಹೊಂದಿದ ಕಛೇರಿಯಲ್ಲಿ ಮಾರನೇಯ ದಿನ ಅಂದರೆ ದಿನಾಂಕ: 15.10.2004ರಂದು ಕರ್ತವ್ಯಕ್ಕೆ ವರದಿ 
ಮಾಡತಕ್ಕದ್ದಾಗಿತ್ತಾದರೂ, ವರ್ಗಾವಣೆ ಹೊಂದಿದ ಕಛೇರಿಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೆ ದೀರ್ಫಾವಧಿಯವರೆಗೆ 
ಅನಧಿಕೃತ ಗೈರು ಹಾಜರಾಗಿ ದಿನಾಂಕ:03.09.2005ರಂದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತ್‌ ಕಛೇರಿಯಲ್ಲಿ ವರದಿ 
ಮಾಡಿಕೊಂಡಿರುತ್ತೀರಿ. 

ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1957ರ ನಿಯಮ 76(3)ರ ಅನ್ವಯ “ಸ್ವಂತ ಕೋರಿಕೆ ಮೇರೆಗೆ ಅಂತಹ 
ವರ್ಗಾವಣೆಯಾದ ದಿನಾಂಕದಂದು ಅವನು ಹೊಂದಿದ ಮತ್ತು ಪಡೆಯಬಹುದಾದ ಯಾವುದೇ ಬಗೆಯ ರಜೆಯನ್ನು ಅವರಿಗೆ 
ನೀಡಬಹುದಾದ ಸೇರಿಕೆ ಕಾಲದ ಅವಧಿಯನ್ನು ಮೀರದ ಅವಧಿಗೆ ಮಾತ್ರ ಮಂಜೂರು ಮಾಡಬಹುದಾದ್ದರಿಂದ” ಮೇಲೆ 
ತಿಳಿಸಲಾದ ಆದೇಶದಲ್ಲಿ ನಿಮ್ಮ ಕೋರಿಕೆ ಅನ್ವಯ ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಗೆ ವರ್ಗಾವಣೆ 
ಮಾಡಲಾಗಿತ್ತಾದ್ದರಿಂದ, ವರ್ಗಾವಣೆಯಾದ ಸ್ಥಳದಲ್ಲಿ/ಕಛೇರಿಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೆ ದೀರ್ಫಾವಧಿಯವರೆಗೆ 
ಅಂದರೆ 326 ದಿನಗಳಷ್ಟು, ಅನಧಿಕೃತ ಗೈರುಹಾಜರಾಗಿ ಮೇಲಿನ ನಿಯಮಗಳ ನಿಯಮ:76(3)ಗೆ ಎರುದ್ಧವಾಗಿ ವರ್ತಿಸಿದ್ದಲ್ಲದೆ 
ಕರ್ನಾಟಕ ನಾಗರೀಕ ಸೇವಾ(ನಡತೆ) ನಿಯಮಗಳು 1966ರ ನಿಯಮ 3ನ್ನು ಉಲ್ಲಂಘಿಸಿರುವುದು ಮೇಲ್ನೋಟಕ್ಕೆ 
ಸಾಬೀತಾಗಿದ್ದರಿಂದ ನಿಮ್ಮ ಎರುದ್ಧ ಇಲಾಖಾ ವಿಚಾರಣೆ ಏರ್ಪಡಿಸಲು ಉದ್ದೇಶಿಸಲಾಗಿದೆ. 
ಆರೋಪ: 1ಕ್ಕೆ ಅವರು ಸಲ್ಲಿಸಿದ ವಿವರಣೆ: 

ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಬೆ೦ಗಳೂರು ಅವರು ನನ್ನನ್ನು ಶಿವಮೊಗ್ಗದಿಂದ 
ವರ್ಗಾಯಿಸಿ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಗೆ (ಸಾಂಖ್ಯಿಕ ಅಧಿಕಾರಿ) ಹುದ್ದೆಗೆ ಸ್ಥಳ ನಿಯುಕ್ತಿಗೊಳಿಸಿ ದಿನಾಂಕ: 


೨೭೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





30.09.2004ರಂದು ಆದೇಶ ಹೊರಡಿಸಿದರು. ಸದರಿ ಆದೇಶದ ಷರಾದಲ್ಲಿ ಕೋರಿಕೆ ಎಂದು ತಿಳಿಸಲಾಗಿತ್ತು. ನಾನು 
2004-05ನೇ ಸಾಲಿನಲ್ಲಿ ವರ್ಗಾವಣೆಯನ್ನು ಕೋರಿದ್ದು ನಿಜ... ಆದರೆ ಸಾಮಾನ್ಯ ವರ್ಗಾವಣೆ ಅವಧಿ 31.05.2004ಕ್ಕೆ 
ಮುಕ್ತಾಯಗೊಂಡಿತ್ತು. ಅಂದರೆ ನನ್ನ ಕೋರಿಕೆಯನ್ನು 2004-05ನೇ ಸಾಲಿಗೆ ಸಾಮಾನ್ಯ ವರ್ಗಾವಣೆ ಅವಧಿಯಲ್ಲಿ 
ಪರಿಗಣಿಸದೆ ಕೈಬಿಟ್ಟರು. ಆದ ಕಾರಣ ನನ್ನ ಪತ್ನಿಯ ಅನಾರೋಗ್ಯದ ಹಾಗೂ ನನ್ನ ಮಗನ ಪಿಯುಸಿ ವಿದ್ಯಾಭ್ಯಾಸಕ್ಕಾಗಿ 
ಶಿವಮೊಗ್ಗದಲ್ಲಿಯೇ ಮುಂದುವರೆಸಲು ನಿರ್ಧರಿಸಿ ಅವನನ್ನು ಕಾಲೇಜಿಗೆ ವರ್ಷದ ಫೀ ಇತ್ಯಾದಿಗಳನ್ನು ಕಟ್ಟ ಸೇರಿಸಿದ್ದಲ್ಲದೇ 
ಹೆಚ್ಚಿನ ತಿಳುವಳಿಕೆ ಪಡೆಯಲು ಖಾಸಗಿ ಪಾಠದ ವ್ಯವಸ್ಥೆಯನ್ನು ಸಹ ಮಾಡಿಸಿದ್ದೆನು. ಆದರೆ ಮಾನ್ಯ ನಿರ್ದೇಶಕರು, ದಿನಾಂಕ: 
30.09.2004ರಂದು ವರ್ಗಾವಣೆ ಆದೇಶ ಮಾಡಿದ್ದು ವರ್ಷದ ಮಧ್ಯಮಾವಧಿ ಆಗಿರುವುದಲ್ಲದೆ ನನ್ನ ಕೋರಿಕೆ ಅವಧಿ 
ಮೀರಿದ ನಂತರ ಹೊರಡಿಸಿದ್ದ ಆದೇಶವಾಗಿರುತ್ತದೆ. ಈ ವರ್ಗಾವಣೆ ಆದೇಶದಿಂದ ಭಾದಿತನಾದ ನಾನು ಕರ್ನಾಟಕ ಆಡಳಿತ 
ಮಂಡಳಿಯಲ್ಲಿ ನ್ಯಾಯ ಕೋರಿ ಅರ್ಜಿ ಸಲ್ಲಿಸಿದ್ದೆನು. ಗೌರವಾನ್ವಿತ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯವರು ನನ್ನ 
ಮನವಿಯನ್ನು ವಿಚಾರಣೆಗೆ ಅಂಗೀಕರಿಸಿ ವಿಚಾರಣೆಯನ್ನು ನಡೆಸಿ ದಿನಾಂಕ: 18.10.2004ರಂದು ಈ ಕೆಳಕಂಡಂತೆ ಆದೇಶ 
ನೀಡಿದರು. (ಅರ್ಜಿ ಸಂಖ್ಯೆ: 5536/2004) 

“The applicant may file review application before the cadre management Authority in terms of 
cause-ll of the Government Order dated 22-11-2001” ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ನಿರ್ದೇಶನ 
ಪಾಲಿಸಲು ಅವಕಾಶವನ್ನು ನೀಡದೆ ನಾನು ದಿನಾಂಕ:12.10.2004ರ೦ದ 18.10.2004ರ ವರೆಗೆ ಪರಿವರ್ತಿತ ರಜೆ 
ಮಂಜೂರಾತಿಯನ್ನು ವೈದ್ಯಕೀಯ ಕಾರಣದ ಮೇಲೆ ಕೋರಿರುವುದನ್ನು ಸಹ ಲೆಕ್ಕಿಸದೇ ನನ್ನನ್ನು ದಿನಾಂಕ: 14.10.2004ರ 
ಅಪರಾಹ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿರುವುದಾಗಿ ಜಿಲ್ಲಾ ಸಾಂಖ್ಯಿಕ ಅಧಿಕಾರಿ, ಶಿವಮೊಗ್ಗ ಇವರು ತಪ್ಪು ಮಾಹಿತಿಯನ್ನು 
ಮೇಲಾಧಿಕಾರಿಯವರಿಗೆ ಒಪ್ಪಿಸಿರುತ್ತಾರೆ. ಆದರೆ ವಾಸ್ತವದಲ್ಲಿ ನಾನು ಅಕ್ಟೋಬರ್‌ 2004, ನವೆಂಬರ್‌ 2004, ಈ ಎರಡು 
ತಿಂಗಳುಗಳು ಮತ್ತು ಡಿಸೆಂಬರ್‌ 2004ರ 1 ಮತ್ತು 2ನೇ ತಾರೀಖುಗಳಲ್ಲಿ ಶಿವಮೊಗ್ಗ ಸಾಂಖ್ಯಿಕ ಅಧಿಕಾರಿಗಳ ಕಛೇರಿಯಲ್ಲಿ 
ಕೆಲಸ ನಿರ್ವಹಿಸಿರುತ್ತೇನೆ. ಈ ಹೇಳಿಕೆಗೆ ಆಧಾರವಾಗಿ ಮೇಲೆ ಹೇಳಿರುವ ಅವಧಿಯ ಹಾಜರಿ ತಃಖ್ತೆಯನ್ನು ಮತ್ತು ರಜಾ 
ಅರ್ಜಿ ಹಾಗೂ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕ್ರಮವಾಗಿ ನಿಶಾನೆ ಡಿ-1, ಡಿ-2, ಡಿ-3, ಡಿ-4 ಮತ್ತು ಡಿ-5 ಮತ್ತು ಡಿ- 
5(ಎ) ಎಂದು ಗುರುತಿಸಿ ತಮ್ಮ ಅವಗಾಹನೆಗಾಗಿ ಒಪ್ಪಿಸಿರುತ್ತೇನೆ. ಮೇಲೆ ವಿವರಿಸಿರುವ ಅ೦ಶಗಳೂ ದಾಖಲೆಗಳ 
ಆಧಾರದಿಂದ ಕೂಡಿರುವುದರಿಂದ ನನ್ನ ಮೇಲೆ ಹೊರಿಸಿರುವ ಒಂದನೇ ಆರೋಪದಲ್ಲಿ ಪ್ರಸ್ತಾಪಿಸಿರುವ ಯಾವುದೇ ಅಂಶಗಳು 
ವಾಸ್ತವ ಸಂಗತಿಗಳಿಂದ ಕೂಡಿರುವುದಿಲ್ಲ. ಅಂದರೆ ಸತ್ಯಕ್ಕೆ ದೂರವಾಗಿವೆ ಹಾಗೂ ನಿರಾಧಾರವಾಗಿದೆ. ಆದುದರಿಂದ 
ಆರೋಪವನ್ನು ಒಪ್ಪದೇ ನಿರಾಕರಿಸುತ್ತೇನೆ. 
ಆರೋಪ: 1ಕ್ಕೆ ಸಲ್ಲಿಸಿರುವ ಅವರ ವಿವರಣೆಯ ವಿಶ್ಲೇಷಣೆ: 

ಆಪಾದಿತ ಸರ್ಕಾರಿ ಅಧಿಕಾರಿಯಾದ ಶ್ರೀ ಎ.ಕೆ. ಹನುಮಂತಪ್ಪ ಸಹಾಯಕ ನಿರ್ದೇಶಕರು ದಿನಾಂಕ: 
20.08.2004ರಂದು (ಅನುಬಂಧ-ಎ ರಲ್ಲಿದೆ) ಹಾಗೂ ಶ್ರೀ ಎನ್‌. ವಾಸುದೇವ, ಸಹಾಯಕ ನಿರ್ದೇಶಕರು, ದಿನಾಂಕ: 
03.09.2004 (ಅನುಬಂಧ-ಬಿ) ರಂದು ಸಲ್ಲಿಸಿದ ಪರಸ್ಪರ ಕೋರಿಕೆ ವರ್ಗಾವಣೆ ಮನವಿಗಳನ್ನು ಪರಿಗಣಿಸಿ 2004-05ನೇ 
ಸಾಲಿನ ಸರ್ಕಾರಿ ನೌಕರರ ವರ್ಗಾವಣೆಗೆ ಸಂಬಂಧಿಸಿದಂತೆ ಹೊರಡಿಸಲಾಗಿದ್ದ ಸರ್ಕಾರದ ಆದೇಶದ ಸಂಖ್ಯೆ: ಸಿಆಸುಇ 7 
ಸೇನೌವ 2004 ದಿನಾಂಕ: 01.09.2004ರ ಅನ್ವಯ (ಅನುಬಂಧ-ಜಿ) ಶ್ರೀ ಎ.ಕೆ. ಹನುಮಂತಪ್ಪ ಸಹಾಯಕ ನಿರ್ದೇಶಕರು, 
ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳ ಕಛೇರಿ, ಶಿವಮೊಗ್ಗ ಮತ್ತು ಶ್ರೀ ಎನ್‌. ವಾಸುದೇವ, ಸಹಾಯಕ ನಿರ್ದೇಶಕರು, ಜಿಲ್ಲಾ 
ಪ೦ಚಾಯಿತಿ, ಚಿಕ್ಕಮಗಳೂರು ಇವರುಗಳನ್ನು ಅವರುಗಳ ಕೋರಿಕೆಯ ಅನ್ವಯ (ಅದೇ ಆದೇಶದಲ್ಲಿ ಇನ್ನೀತರ 6 ಸಹಾಯಕ 
ನಿರ್ದೇಶಕರುಗಳನ್ನು ಸೇರಿಸಿ) ಆದೇಶದ ದಿನಾಂಕ: 30.09.2004ರಲ್ಲಿ (ಅನುಬಂಧ-ಇ) ಪರಸ್ಪರ ವರ್ಗಾವಣೆ ಮಾಡಲಾಗಿತ್ತು. 

ಸದರಿ ಅವರು ದಿನಾಂಕ: 20.08.2004 (ಅನುಬಂಧ-ಎ) ರಂದು ವರ್ಗಾವಣೆಗಾಗಿ ಅರ್ಜಿ ಸಲ್ಲಿಸಿದ್ದನ್ನು ಪರಿಗಣಿಸಿ 
ದಿನಾಂಕ:30.09.2004 (ಅನುಬಂಧ-ಇ) ಆದೇಶದಲ್ಲಿ ವರ್ಗಾವಣೆ ಮಾಡಲಾಗಿತ್ತಾದರೂ ಹಾಗೂ ಆ ಆದೇಶದ ಅನ್ವಯ 
ದಿನಾ೦ಕ:14.10.2004ರ ಆದೇಶದಲ್ಲಿ ಅವರನ್ನು ಬಿಡುಗಡೆಗೊಳಿಸಿದ್ದರೂ (ಅನುಬಂಧ-ಎಫ್‌) ಅವರ ಸ್ವಂತ ಕೋರಿಕೆ ಅನ್ವಯ 
ಮಾಡಲಾಗಿದ್ದ ಈ ವರ್ಗಾವಣೆ ಎರುದ್ಧ ಸದರಿ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು, ಗೌರವಾನ್ವಿತ ಕರ್ನಾಟಕ 
ಆಡಳಿತ ಮಂಡಳಿಯಲ್ಲಿ ಸಲ್ಲಿಸಿದ್ದ ಅರ್ಜಿ ಸಂಖ್ಯೆ:5536/2004ಕ್ಕೆ ಸಂಬಂಧಿಸಿದಂತೆ ದಿನಾಂಕ:18.10.2004 ರಂದು ಗೌರವನ್ನಿತ 
ಆಡಳಿತ ನ್ಯಾಯ ಮಂಡಳಿಯಲ್ಲಿ ಹೊರಡಿಸಿದ ಆದೇಶದಲ್ಲಿ (ಅನುಬಂಧ-ಎಚ್‌) “in the light of the alternative remady 
available for the applicant we decline to interfere with the present application. However, if the applicant 


is not already relieved as on today, the applicant may file a review application before the Cadre 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೭೯ 





Management Authority in terms of clause-ll of the Government Order dated 22.11.2001 on or before 
21.10.2004. The cadre management authority is directed to consider the request of the applicant and 
pass appropriate orders in accordance with law within one week thereafter. If the applicant is not relieved 
as an today the I" Respondent is directed not to give affect to the impugned order dated 30.09.2004” 
ಎಂದು ಆದೇಶಿಸಲ್ಪಟ್ಟಿತ್ತು. 

ಕೋರಿಕೆ ವರ್ಗಾವಣೆ ಆದೇಶದಲ್ಲಿದ್ದ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರನ್ನು ದಿನಾಂಕ: 
14.10.2004ರ ಆದೇಶದಲ್ಲಿಯೇ (ಅನುಬಂಧ- ಎಫ್‌) ಅಂದರೆ ಗೌರವನ್ನಿತ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು 
ಆದೇಶ ಹೊರಡಿಸುವ ಪೂರ್ವದಲ್ಲಿಯೇ ಬಿಡುಗಡೆಗೊಳಿಸಿದ್ದರಿಂದ ಮೇಲೆ ವಿವರಿಸಲಾದ ಕರ್ನಾಟಕ ಆಡಳಿತ ನ್ಯಾಯ 
ಮಂಡಳಿಯ ಆದೇಶದಿಂದ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರ ವರ್ಗಾವಣೆ ಆದೇಶಕ್ಕೆ ಯಾವುದೇ 
ಪರಿಣಾಮವಾಗದೇ ಇದ್ದಾಗ್ಯೂ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು, ದಿನಾಂಕ:19.11.2004ರಂದು ಹಾಗೂ 
ಅವರ ಪತ್ನಿಯು ದಿನಾಂಕ: 17.11.2004ರಂದು (ಅನುಬಂಧ -ಜೆ ಮತ್ತು ಅನುಬಂಧ -ಕೆ) ಸಲ್ಲಿಸಿದ್ದ ಅರ್ಜಿಗಳನ್ನು ಪರಿಶೀಲಿಸಿ 
ಹಾಗೂ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು, ದಿನಾಂಕ:20.08.2004ರಂದು ವರ್ಗಾವಣೆಗಾಗಿ ಸಲ್ಲಿಸಿದ್ದ 
ಅವರ ಅರ್ಜಿಯನ್ನು ವರ್ಗಾವಣೆ ಆದೇಶ ಹೊರಡಿಸುವ ದಿನಾಂಕದವರೆಗೆ ಯಾವುದೇ ಹಂತದಲ್ಲಿಯೂ ಹಿಂದಕ್ಕೆ ಪಡೆಯದೆ 
ಇದ್ದುದರಿಂದ ಈ ಎಲ್ಲಾ ಅಂಶಗಳನ್ನೊಳಗೊಂಡಂತೆ ಹೊರಡಿಸಲಾಗಿದ್ದ “ಹಿಂಬರಹ”ದ ಸಂಖ್ಯೆ: ಆಸಾಂನಿ/6/ಆಡಳಿತ(1)/ 
2004-05 ದಿನಾಂಕ: 10.12.2004ರಲ್ಲಿ (ಅನುಬಂಧ-ಎಲ್‌) “ದಿನಾಂಕ: 14.10.2004ರಂದು ಅಪರಾಹ್ನ ಅವರನ್ನು ಜಿಲ್ಲಾ 
ಸಂಖ್ಯಾ ಸಂಗ್ರಹಣಾಧಿಕಾರಿಗಳು, ಶಿವಮೊಗ್ಗ ಇವರು ಬಿಡುಗಡೆಗೊಳಿಸಿದ್ದರಿಂದ ಅವರ ಸ್ಥಾನವು “ಪರಸ್ಪರ ಕೋರಿಕೆ” 
ವರ್ಗಾವಣೆಯಿಂದ ಭರ್ತಿ ಆಗಿದ್ದರಿಂದ ದಿನಾಂಕ:14.10.2004ರ ನಂತರ ಆ ಕಛೇರಿಯಲ್ಲಿ ಮುಂದುವರೆಯಲು 
ಅವಕಾಶವಿಲ್ಲವಾದ್ದರಿಂದ ಅವರು ತಕ್ಷಣ ಅವರ ಕೋರಿಕೆ ಮೇಲೆ ವರ್ಗಾವಣೆಯಾದ ಕಛೇರಿಯಲ್ಲಿ ಅಂದರೆ ಜಿಲ್ಲಾ 
ಪಂಚಾಯತಿ, ಚಿಕ್ಕಮಗಳೂರು ಇಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿತ್ತು. 

ದಿನಾಂಕ: 14.09.2004ರಂದು ಬಿಡುಗಡೆ ಹೊಂದಿದ್ದ ಇವರು ಅಕ್ಟೋಬರ್‌ 2004, ನವೆಂಬರ್‌ 2004-2 ತಿಂಗಳು 
ಹಾಗೂ ಡಿಸೆಂಬರ್‌ 2004ರ 1 ಮತ್ತು 2ನೇ ದಿನಾಂಕಗಳಂದು ಶಿವಮೊಗ್ಗ ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳ ಕಛೇರಿಯಲ್ಲಿಯೇ 
ಕೆಲಸ ನಿರ್ವಹಿಸಿರುತ್ತೇನೆ ಎಂಬ ಅವರ ವಿವರಣೆ ಸಂಪೂರ್ಣ ಅತೃಪ್ತಿಕರ ಹಾಗೂ ನಂಬಲರ್ಹವಾಗುತ್ತದೆಯಾದ್ದರಿಂದ 
ಆರೋಪ-ಕಕ್ಕೆ ಸಲ್ಲಿಸಿರುವ ಅವರ ವಿವರಣೆಯನ್ನು ತಿರಸ್ಕರಿಸಲಾಗಿದೆ. ಸದರಿ ಸಮೂಹ "ಬಿ' ಅಧಿಕಾರಿಗಳು ಅವರ 
ವಿವರಣೆಯೊಂದಿಗೆ ಅವರು ದಿನಾಂಕ: 14.09.2004ರಂದು (ಅನುಬಂಧ-ಎಫ್‌) ನಿಡುಗಡೆ ಹೊಂದಿದ್ದರೂ, ಅಕ್ಟೋಬರ್‌- 
2004, ನವೆಂಬರ್‌ -2004 2 ತಿಂಗಳು ಮತ್ತು ಡಿಸೆಂಬರ್‌-2004ರ 1-2ನೇ ದಿನಾಂಕಗಳಂದು ಶಿವಮೊಗ್ಗ ಜಿಲ್ಲಾ ಸಾಂಖ್ಯಿಕ 
ಅಧಿಕಾರಿಗಳ ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕುರಿತು ಅವರು ಸಲ್ಲಿಸಿರುವ ಹಾಜರಾತಿ ಪುಸ್ತಕದ ಪ್ರತಿಯನ್ನು 
ಪರಿಶೀಲಿಸಲಾಗಿ ಶ್ರೀ ಎ.ಕೆ. ಹನುಮಂತಪ್ಪ, ಅವರ ಸ್ಥಳದಲ್ಲಿ ಪರಸ್ಪರ ವರ್ಗಾವಣೆ ಹೊಂದಿದ್ದ ಶ್ರೀ ಎನ್‌. ವಾಸುದೇವ, 
ಸಹಾಯಕ ನಿರ್ದೇಶಕರು, ದಿನಾಂಕ: 21.10.2004ರಂದೇ ಕರ್ತವ್ಯಕ್ಕೆ ಹಾಜರಾಗಿದ್ದರಿಂದ ಹಾಗೂ ಮಂಜೂರಾದ “ಒಂದೇ 
ಹುದ್ದೆಯಲ್ಲಿ” ಇಬ್ಬರೂ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸುವುದಕ್ಕಾಗಲೀ ಅಥವಾ ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಲು 
ಅವಕಾಶವಿಲ್ಲವಾದ್ದರಿಂದ ಆ ಕಛೇರಿಯಿಂದ ಬಿಡುಗಡೆ ಹೊಂದಿದ್ದ ಸದರಿ ಅಪಾದಿತ ಸಹಾಯಕ ನಿರ್ದೇಶಕರಾದ ಶ್ರೀ ಎ.ಕೆ. 
ಹನುಮಂತಪ್ಪ, ಅವರು ಬಿಡುಗಡೆ ಹೊಂದಿದ ದಿನಾಂಕದ ನಂತರ ಹಾಜರಾತಿ ಪುಸ್ತಕದಲ್ಲಿ ಸಹಿ ಹಾಕಿದಲ್ಲಿ ಅದು ಸರ್ಕಾರದ 
ಕಛೇರಿಯಲ್ಲಿನ ದಾಖಲಾತಿಯನ್ನು ಒತ್ತಾಯಪೂರ್ವಕವಾಗಿ ಪಡೆದುಕೊಂಡ ಅಪರಾಧವೆಂದು (tamparing of office 
records) ಪರಿಗಣಿಸತಕ್ಕದ್ದಾಗಿದೆ ಹಾಗೂ ಇಂತಹ ಅಪರಾಧಕ್ಕಾಗಿ ಸದರಿ ಅವರ ಎರುದ್ಧ ಪ್ರತ್ಯೇಕವಾದ ಕ್ರಮ 
ಜರುಗಿಸುವುದನ್ನು ಕಾಯ್ದಿರಿಸಿ, ಅವರ ಮನವಿಯಲ್ಲಿನ ಈ ಅಂಶಗಳನ್ನು ಸಂಪೂರ್ಣವಾಗಿ ಅಸಮರ್ಪಕವೆಂದು 
ತಿರಸ್ಕರಿಸಲಾಗಿದೆ. 
ಆರೋಪ-2 

ಮೇಲಿನ ಕಂಡಿಕೆ/ಆರೋಪ: 1ರಲ್ಲಿನ ಆಪಾದನೆಗಳಲ್ಲಿ ವಿವರಿಸಿದಂತೆ ದಿನಾಂಕ: 14.10.2004ರಂದು ಜಿಲ್ಲಾ ಸಂಖ್ಯಾ 
ಸಂಗ್ರಹಣಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಇಲ್ಲಿಂದ ಬಿಡುಗಡೆಯಾಗಿದ್ದ ಸಮೂಹ "ಬಿ' ಅಧಿಕಾರಿಗಳಾದ ನೀವು ವರ್ಗಾವಣೆ 
ಹೊಂದಿದ ಕಛೇರಿಯಲ್ಲಿ ತಕ್ಷಣ ವರದಿ ಮಾಡಿಕೊಳ್ಳದೆ ದಿನಾಂಕ:15.10.2004ರಿ೦ದ 02.09.2005ರ ವರೆಗೆ ಅಂದರೆ 10 
ತಿ೦ಗಳುಗಳಿಗಿ೦ತ ಹೆಚ್ಚಿನ ಅವಧಿಗೆ ಸರ್ಕಾರದ ಕರ್ತವ್ಯಕ್ಕೆ ಅನಧಿಕೃತ ಗೈರುಹಾಜರಾಗಿ ಸಮೂಹ “ಬಿ” ವೃಂದಕ್ಕೆ ಸೇರಿದ ನೀವು 
ಸರ್ಕಾರದ ಅಧಿಕಾರಿಗಳೊಬ್ಬರಿಗೆ ಸಲ್ಲದ ರೀತಿಯಲ್ಲಿ ವರ್ತಿಸಿರುತ್ತೀರಿ. 


೨೭೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು. 1957ರ ನಿಯಮ:88ರ ಅನ್ವಯ “ಸರ್ಕಾರಿ ನೌಕರನು ವರ್ಗಾವಣೆ 
ಹೊಂದಿದ ಸಂದರ್ಭದಲ್ಲಿ ಅವರ ಸೇರಿಕೆ ಕಾಲಾವಧಿಯನ್ನು ಮೀರಿ ಗೈರು ಹಾಜರಾದಲ್ಲಿ ಅಂತಹ ಗೈರು ಹಾಜರಾತಿಯನ್ನು 
ನಿಯಮ: 106-ಎರ ಅನ್ವಯ ಅನಧಿಕೃತ ಗೈರುಹಾಜರಾತಿ ಎಂದು” ಪರಿಗಣಿಸತಕ್ಕದ್ದಾಗಿದ್ದರಿಂದ, ಪ್ರಸ್ತುತ ಪ್ರಕರಣದಲ್ಲಿ ಸೇರಿಕೆ 
ಕಾಲಾವಧಿಯನ್ನು ಮೀರಿ ದಿನಾಂಕ: 15.10.2004ರ೦ದ 02.09.2005ರ ವರೆಗೆ ದೀರ್ಫಾವಧಿ ಅನಧಿಕೃತ ಗೈರು ಹಾಜರಾದ 
ನೀವು ಕರ್ನಾಟಕ ನಾಗರೀಕ ಸೇವಾ(ನಡತೆ) ನಿಯಮಗಳು, 1966ರ ನಿಯಮ: 3ನ್ನು ಉಲ್ಲಂಘಿಸಿರುವುದರಿಂದ ನಿಮ್ಮ ವಿರುದ್ಧ 
ಇಲಾಖಾ ವಿಚಾರಣೆ ಏರ್ಪಡಿಸಲು ಉದ್ದೇಶಿಸಲಾಗಿದೆ. 
ಆರೋಪ: 2ಕ್ಕೆ ಅವರು ಸಲ್ಲಿಸಿದ ವಿವರಣೆ: 

ನನ್ನನ್ನು ಶಿವಮೊಗ್ಗ ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳ ಕಛೇರಿಯ ಕರ್ತವ್ಯದಿಂದ ದಿನಾಂಕ:14.10.2009ರಂದು 
ಬಿಡುಗಡೆ ಮಾಡಿದೆ ಎಂಬ ಆರೋಪ ಸತ್ಯವಲ್ಲ. ತಪ್ಪು ಮಾಹಿತಿಯಿಂದ ರಚಿಸಲ್ಪಟ್ಟ ಆರೋಪವಾಗಿದೆ. ಹಾಜರಿ ತಃಖ್ತೆಯ 
ಪ್ರಕಾರ ನನ್ನನ್ನು ದಿನಾಂಕ:02.12.2004ರ ಅಪರಾಹ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿರುತ್ತಾರೆ. ಈ ಬಗ್ಗೆ ನಾನು ತಮ್ಮ 
ಅವಗಾಹನೆಗಾಗಿ ಲಗತ್ತಿಸಿರುವ ನಿಶಾನೆ ಡಿ-(| ಡಿ-2, ಮತ್ತು ಡಿ-3ರ ದಸ್ತಾವೇಜುಗಳನ್ನು ಪರಾಂಬರಿಸಬೇಕೆಂದು 
ಪ್ರಾರ್ಥಿಸುತ್ತೇನೆ. ನಾನು ದಿನಾಂಕ:03.12.2004 ರಿಂದ 02.09.2005ರ ವರೆಗೆ ಗೈರು ಹಾಜರಾಗಿರುವುದಕ್ಕೆ ಸಕ್ಷಮ 
ಪ್ರಾಧಿಕಾರಿಯವರಿಗೆ ರಜೆ ಅರ್ಜಿಯನ್ನು ಸಹ ಸಲ್ಲಿಸಿ ಮಂಜೂರಾತಿಯನ್ನು ಕೋರಿರುತ್ತೇನೆ. ನನ್ನ ಸಕ್ಷಮ ಪ್ರಾಧಿಕಾರಿಗಳು 
ನನ್ನ ರಜೆ ಅರ್ಜಿಯನ್ನು ಪುರಸ್ಕರಿಸಿ ರಜೆ ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಈಗಾಗಲೇ 
ರವಾನಿಸಲಾಗಿದೆ ಎಂಬುದಾಗಿ ನನಗೆ ದಿನಾ೦ಕ:16.02.2008ರ ಪತ್ರದಲ್ಲಿ (ಸಂ.ಆಸಾಂನಿ/84/ಆಡಳಿತ-1/2006-07) 
ತಿಳಿಸಿರುತ್ತಾರೆ. ಸದರಿ ಪತ್ರದ ಛಾಯಾ ಪ್ರತಿಯನ್ನು ನಿಶಾನೆ ಡಿ-6 ಎಂದು ಗುರುತಿಸಿ ಒಪ್ಪಿಸಿರುವುದರ ಜೊತೆಗೆ ಆ ಪತ್ರದ 
ಕೊನೆ ಕಂಡಿಕೆಯನ್ನು ತಮ್ಮ ದಯಾಪೂರಿತವಾದ ಅವಗಾಹನೆಗೆ ತರಬಯಸುತ್ತೇನೆ. 

ಆದುದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಮಾನವೀಯ ದೃಷ್ಠಿಯ ನಿರ್ಧಾರವನ್ನು ತಳೆದು ನೀವು 
ಕೋರಿರುವ ರಜೆಯನ್ನು ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಉಲ್ಲೇಖ(4)ರ ಈ ಕಛೇರಿಯ ಪತ್ರದಲ್ಲಿ ಶಿಫಾರಸ್ಸು ಮಾಡಿ 
ಈಗಾಗಲೇ ರವಾನಿಸಲಾಗಿದೆ”. 

ಮುಂದುವರೆದಂತೆ ಮಾನ್ಯ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಬೆ೦ಗಳೂರು, ಇವರು 
ದಿನಾಂಕ: 05/1-04-2008ರ ಪತ್ರದಲ್ಲಿ (ಸಂಖ್ಯೆ: ಆಸಾಂನಿ/247/ಆಡಳಿತ-1/2007-08/1068-70) ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು, ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಬೆಂಗಳೂರು ಇವರನ್ನು “ಮೇಲ್ಕಂಡ 
ಎಲ್ಲಾ ಮಾಹಿತಿಯೊಂದಿಗೆ ಸರ್ಕಾರಕ್ಕೆ ರವಾನಿಸುತ್ತಾ ಸದರಿಯವರು ಮಂಜೂರು ಮಾಡುವಂತೆ ಕೋರಿರುವ ರಜೆಯನ್ನು 
ಮಾನವೀಯ ದೃಷ್ಟಿಯಿಂದ ಮಂಜೂರು ಮಾಡುವಂತೆ ಕೋರಿ ಸಲ್ಲಿಸಿದೆ” ಎಂದು ಶಿಫಾರಸ್ಸು ಮಾಡಿರುತ್ತಾರೆ. ಸದರಿ ಪತ್ರದ 
ಪ್ರತಿಯನ್ನು ನಿಶಾನೆ ಡಿ-7 ಎಂದು ಗುರುತಿಸಿ ತಮ್ಮ ದಿವ್ಯ ಅವಗಾಹನೆಗೆ ಸಲ್ಲಿಸಿದೆ. 

ಮೇಲಿನ ಎರಡು ಪತ್ರಗಳ (ನಿಶಾನೆ ಡಿ-6 ಮತ್ತು ಡಿ-7) ಹಿನ್ನೆಲೆಯಲ್ಲಿ ನನ್ನ ಗೈರು ಹಾಜರಿಯನ್ನು ಕೆ.ಸಿ.ಎಸ್‌.ಆರ್‌. 
ನಿಯಮ 106-ಎ ವ್ಯಾಪ್ತಿಗೆ ಒಳಪಡಿಸಲು ಬರುವುದಿಲ್ಲ. ಈ ಸಂದರ್ಭದಲ್ಲಿ 106-ಎ ನಿಯಮ ಉದೃತ ಭಾಗವನ್ನು 
ಯಥಾವತ್ತಾಗಿ ತಮ್ಮ ಅವಗಾಹನೆಗಾಗಿ ಮಂಡಿಸಿರುತ್ತೇನೆ. 

“Except where the Government Servent without leave granted by a competent Authority will also 
render such Government servent liable to disciplinary action for misconduct except where the 
Government servent estabilishes to the statisfaction of the authority competent to sanction leave that he 
was unable to join duty for reasons beyond his control” 

ಮೇಲೆ ವಿವರಿಸಿರುವ ಅಂಶಗಳು, ಎರಡು ಪತ್ರಗಳು ಮತ್ತು 106-ಎ ನಿಯಮದ ಅಂತಿಮ ಕಂಡಿಕೆ ಪ್ರಕಾರ ನಾನು 
ದುರ್ನಡತೆ ಎಸಗಿಲ್ಲ ಎಂಬುದು ದೃಢಪಡುತ್ತದೆ. ಆ ಕಾರಣದಿಂದ ನನ್ನ ಮೇಲೆ ಹೊರಿಸಿರುವ ಎರಡನೇ ಆರೋಪವು 
ಸಿಂಧುವಾಗುವುದಿಲ್ಲ. ಆದ್ದರಿಂದ ಆರೋಪವನ್ನು ಒಪ್ಪದೇ ನಿರಾಕರಿಸುತ್ತೇನೆ. 
ಆರೋಪ: 2ಕ್ಕೆ ಸಲ್ಲಿಸಿರುವ ಅವರ ವಿವರಣೆಯ ವಿಶ್ಲೇಷಣೆ: 

2ನೇ ಆರೋಪಕ್ಕೆ ಸಂಬಂಧಿಸಿದಂತೆ ಆಪಾದಿತ ಸರ್ಕಾರಿ ಅಧಿಕಾರಿಗಳಾದ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ 
ನಿರ್ದೇಶಕರು, ಸಲ್ಲಿಸಿರುವ ಅವರ ವಿವರಣೆಯನ್ನು “ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳು, ಶಿವಮೊಗ್ಗ ಇವರು ಆ ಕಛೇರಿಯಿಂದ 
ದಿನಾಂಕ:14.10.2004ರಂದು ಬಿಡುಗಡೆ ಮಾಡಲಾಗಿದೆ ಎಂಬ ಆರೋಪವು ಸತ್ಯವಲ್ಲ ಹಾಗೂ ರಚಿಸಲ್ಪಟ್ಟ 
ಆರೋಪವಾಗಿರುತ್ತದೆ ಎಂದು ವಾದಿಸಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೮೧ 





ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು, ಮತ್ತು ಇತರೇ 6 ಸಹಾಯಕ ನಿರ್ದೇಶಕರನ್ನು ದಿನಾಂಕ: 
30.09.2004ರಂದು ಹೊರಡಿಸಲಾದ ವರ್ಗಾವಣೆ ಆದೇಶದಲ್ಲಿಯೇ “ಸಂಬಂಧಿಸಿದ ಕಛೇರಿಯ ಅಧಿಕಾರಿಗಳು ವರ್ಗಾವಣೆ 
ಹೊಂದಿದ ಅಧಿಕಾರಿಗಳನ್ನು ಕರ್ತವ್ಯದಿಂದ ತಕ್ಷಣ ಬಿಡುಗಡೆಗೊಳಿಸಿ ವರ್ಗಾವಣೆ ಆಗಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು 
ಸೂಚನೆ ನೀಡತಕ್ಕದ್ದೆಂದು ಆದೇಶಿಸಿದ್ದರಿಂದ ಜಿಲ್ಲಾ ಸಾಂಖ್ಯಕ ಅಧಿಕಾರಿಗಳು, ಅವರನ್ನು ಬಿಡುಗಡೆ ಮಾಡಿದ್ದು, ಅವರನ್ನು ಆ 
ಕಛೇರಿಯಿಂದ ಬಿಡುಗಡೆ ಮಾಡಲೇ ಇಲ್ಲವೆಂಬ ಅವರ ಹೇಳಿಕೆಯು ಸಮರ್ಥನೀಯವಾಗಿಲ್ಲವಾದ್ದರಿಂದ ಯಾವುದೇ ಕಾರಣಕ್ಕೂ 
ಒಪ್ಪಲು ಸಾಧ್ಯವಿಲ್ಲ. 

ಸದರಿ ಆಪಾದಿತ ಸರ್ಕಾರಿ ಅಧಿಕಾರಿಗಳು ವರ್ಗಾವಣೆ ಆದೇಶದಲ್ಲಿದ್ದ ಅವಧಿಯಲ್ಲಿ ಗೈರು ಹಾಜರಾದ ಅವಧಿಗೆ 
ಸಂಬಂಧಿಸಿದಂತೆ ರಜೆ ಮಂಜೂರಾತಿಗಾಗಿ ಸಲ್ಲಿಸಿದ್ದ ಅವರ ಮನವಿಯಲ್ಲಿ ಸದರಿ ಅವರು ಕೋರಿಕೆ ಮೇಲೆ ವರ್ಗಾವಣೆ 
ಹೊಂದಿರುವ ಕುರಿತು ಹಾಗೂ ಆ ವರ್ಗಾವಣೆ ವಿರುದ್ಧ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಮೊರೆ ಹೋಗಿದ್ದನ್ನು 
ಕುರಿತು ಯಾವುದೇ ಮಾಹಿತಿಯನ್ನು ಸಲ್ಲಿಸದೇ ಇದ್ದುದರಿಂದ ಇದೊಂದು ಸಾಮಾನ್ಯ ರಜೆ ಪ್ರಕರಣವೆಂದು ಪರಿಗಣಿಸಿ 
ಮಾನವೀಯ ದೃಷ್ಠಿಯಿಂದ ರಜೆ ಮಂಜೂರು ಮಾಡುವಂತೆ ಸರ್ಕಾರವನ್ನು ಕೋರಲಾಗಿತ್ತಾದ್ದರಿಂದ ಈ ಹಂತದಲ್ಲಿ ರಜೆ 
ಮಂಜೂರಾತಿಗಾಗಿ ಪ್ರಸ್ತಾವನೆ ಸಲ್ಲಿಸಿದ್ದ ಇಲಾಖಾ ಮುಖ್ಯಸ್ಥರನ್ನು ಪರೋಕ್ಷವಾಗಿ ತಪ್ಪಿತಸ್ಥರೆಂಬ ರೀತಿಯಲ್ಲಿ 2ನೇ ಆರೋಪಕ್ಕೆ 
ಸಲ್ಲಿಸಿರುವ ಅವರ ವಿವರಣೆಯು ಪರಿಗಣಿಸಲು ಸೂಕ್ತವಲ್ಲವೆಂದು ತಿರಸ್ಕರಿಸಲಾಗಿದೆ. 
ಆರೋಪ-3: 

ಸರ್ಕಾರದ ಸೇವೆಯ ಸಮೂಹ "ಬಿ' ವೃಂದದ ಒಬ್ಬ ಜವಾಬ್ದಾರಿಯುತ ಹುದ್ದೆಯನ್ನು ಹೊಂದಿರುವ ಅಧಿಕಾರಿಯಾದ 
ನೀವು 326 ದಿನಗಳಷ್ಟು ಸರ್ಕಾರದ ಸೇವೆಗೆ ಅನಧಿಕೃತ ಗೈರು ಹಾಜರಾಗಿ ನಿಮಗೆ ವಹಿಸಲಾದ ಕರ್ತವ್ಯ ಮತ್ತು 
ಜವಾಬ್ದಾರಿಗಳನ್ನು ನಿರ್ವಹಿಸದೇ ಬೇಜವಾಬ್ದಾರಿಯಿಂದ ವರ್ತಿಸಿರುವ ಕುರಿತು, ನಿಮ್ಮ ಎರುದ್ಧ ಇಲಾಖಾ ವಿಚಾರಣೆ 
ಏರ್ಪಡಿಸಲು ಉದ್ದೇಶಿಸಲಾಗಿದೆ. 
ಆರೋಪ: ತಿಕ್ಕೆ ಸಲ್ಲಿಸಿರುವ ಅವರ ವಿವರಣೆ: 

ನಾನು ತಮಗೆ ಸಲ್ಲಿಸಿರುವ ನಿಶಾನೆ ಡಿ-6 ಮತ್ತು ಡಿ-7 ಎಂಬ ಎರಡು ಸರ್ಕಾರದ ದಾಖಲೆಗಳೂ ಮತ್ತು ನಿಯಮ 
106-ಎ, ಆರೋಪವನ್ನು ಸಮರ್ಥಿಸುವುದಿಲ್ಲ. ಆದಕಾರಣ ನನ್ನ ಮೇಲೆ ಹೊರಿಸಿರುವ ಆರೋಪವು 106-ಎ ನಿಯಮಕ್ಕೆ 
(ನಾನು ಮೇಲಿನ ಕಂಡಿಕೆಯಲ್ಲಿ ಮಂಡಿಸಿರುವ) ಎರುದ್ಧವಾಗಿರುತ್ತದೆ ಎಂದು ದೃಢಪಡಿಸುತ್ತದೆ. ಆದ್ದರಿಂದ ಆರೋಪವನ್ನು 
ಸಹ ಒಪ್ಪದೇ ನಿರಾಕರಿಸುತ್ತೇನೆ. 
ಆರೋಪ: 3ಕ್ಕೆ ಸಲ್ಲಿಸಿರುವ ಅವರ ವಿವರಣೆಯ ವಿಶ್ಲೇಷಣೆ: 

ಆಪಾದಿತ ಸರ್ಕಾರಿ ಅಧಿಕಾರಿಗಳಾದ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು, ಮೇಲೆ ವಿವರಿಸಿದಂತೆ 
ಅವರ ಗೈರು ಹಾಜರಾತಿ ಅವಧಿಯನ್ನು ಅವರಿಗೆ ರಜಾ ಮಂಜೂರಾತಿ ಮಾಡುವಂತೆ ದಿನಾಂಕ: 05.04.2008ರಂದು 
ಸರ್ಕಾರಕ್ಕೆ ಸಲ್ಲಿಸಿದ ಪ್ರಸ್ತಾವನೆಯನ್ನು ಉಲ್ಲೇಖಿಸುತ್ತಾ, ಇಲಾಖಾ ಮುಖ್ಯಸ್ಥರದೇ ತಪ್ಪೆಂಬುವ ರೀತಿಯಲ್ಲಿ ವಿವರಣೆ 
ಸಲ್ಲಿಸಿದ್ದನ್ನು ಪರಿಶೀಲಿಸಲಾಗಿ ಹಾಗೂ 3ನೇ ಆರೋಪದಲ್ಲಿ ಆರೋಪಿಸಿದಂತೆ ಅವರ ವೈಯಕ್ತಿಕ ಅನಾನುಕೂಲತೆಗಳು/ 
ತೊಂದರೆಗಳು ಏನೇ ಆಗಿದ್ದರೂ ಅವರ ಕೋರಿಕೆ ಅನ್ವಯ ಅವರನ್ನು ವರ್ಗಾವಣೆ ಮಾಡಿದ್ದ ಸ್ಥಳ/ಕಛೇರಿಯಲ್ಲಿ ಕರ್ತವ್ಯಕ್ಕೆ 
ವರದಿ ಮಾಡಿಕೊಂಡು ನಂತರ ರಜೆ ಉಪಯೋಗಿಸಬಹುದಾಗಿತ್ತಾದರಿಂದ, ಹಾಗೂ 3ನೇ ಆರೋಪದಲ್ಲಿ ವಿವರಿಸಿದಂತೆ ಈ 
ಜವಾಬ್ದಾರಿಯುತ ಸಮೂಹ "ಬಿ' ವೃಂದದ ಅಧಿಕಾರಿಗಳಾದ ಸದರಿ ಅವರು ಸುದೀರ್ಫ್ಥವಾದ ಅವಧಿಯಲ್ಲಿ ಸರ್ಕಾರದ 
ಕರ್ತವ್ಯದಿಂದ ವಿಮುಖವಾಗಿ ಉಳಿದು ಸರ್ಕಾರಿ ಅಧಿಕಾರಿಗಳೊಬ್ಬರಿಗೆ ಸಲ್ಲದ ರೀತಿಯಲ್ಲಿ ವರ್ತಿಸಿದ್ದರಿಂದ ಹಾಗೂ 3ನೇ 
ಆರೋಪಕ್ಕೆ ಸಂಬಂಧಿಸಿದ ಅವರ ವಿವರಣೆಯಲ್ಲಿ ಕೂಡ ಇಲಾಖಾ ಮುಖ್ಯಸ್ಥರನ್ನು ಪರೋಕ್ಷವಾಗಿ ತಪ್ಪಿತಸ್ಥರೆಂಬ ರೀತಿಯಲ್ಲಿ 
ವಿವರಣೆ ನೀಡಿದ್ದನ್ನು ಒಪ್ಪಲು ಸಾಧ್ಯವಿಲ್ಲವೆಂದು ತಿರಸ್ಕರಿಸಲಾಗಿದೆ. 
ಆರೋಪ: 4 

ದಿನಾಂಕ: 14.10.2004ರಂದು ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಇಲ್ಲಿಂದ ಬಿಡುಗಡೆ 
ಹೊಂದಿದ ತಕ್ಷಣ ವರ್ಗಾವಣೆ ಹೊಂದಿದ ಕಛೇರಿಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೆ ದಿನಾಂಕ: 15.04.2004ರಿ೦ದ 
02.09.2005ರ ವರೆಗೆ “ಅನಧಿಕೃತ ಗೈರು ಹಾಜರಾಗಿ” ದಿನಾ೦ಕ:03.09.2005ರಂದು ಅಂದರೆ 326 ದಿನಗಳಷ್ಟು ದಿನ 
ಅನಧಿಕೃತ ಗೈರು ಹಾಜರಾಗಿ ಪತ್ನಿಯ ಅನಾರೋಗ್ಯದ ಕಾರಣ ನೀಡಿ ಇಷ್ಟೊಂದು ದೀರ್ಫಾವಧಿ ಅವಧಿಯವರೆಗೆ ರಜೆ 
ಮಂಜೂರು ಮಾಡುವಂತೆ ಕೋರಿರುವುದನ್ನು ಪರಿಶೀಲಿಸಲಾಗಿ ಸಮೂಹ "ಬಿ' ವೃಂದದ ಅಧಿಕಾರಿಗಳಾದ ನೀವು ನಿಮ್ಮ 
ಪತ್ನಿಯ ಆರೋಗ್ಯ ಅಥವಾ ಇನ್ನಿತರ ಯಾವುದೇ ಕಾರಣಗಳಿದ್ದರೂ, ನಿಮ್ಮ ಕೋರಿಕೆ ಅನ್ವಯ ವರ್ಗಾವಣೆ ಮಾಡಲಾಗಿದ್ದ 


2೭೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಕಛೇರಿಯಲ್ಲಿ (ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು) ಕರ್ತವ್ಯಕ್ಕೆ ವರದಿ ಮಾಡಿಕೊ೦ಡ ನ೦ತರ ಸೂಕ್ತ ಮಾರ್ಗದ ಅನ್ವಯ 
ರಜೆ ಅರ್ಜಿ ಸಲ್ಲಿಸಿ ರಜೆ ಮಂಜೂರಾತಿ ಪಡೆದುಕೊಂಡು ರಜೆ ಉಪಯೋಗಿಸಬಹುದಾಗಿತ್ತಾದರೂ ನಿಯಮಗಳ ಅನ್ವಯ 
ಇಂತಹ ಸಮುಚಿತ ಮಾರ್ಗವನ್ನು ಅನುಸರಿಸದೇ ಸರ್ಕಾರದ ಕರ್ತವ್ಯಕ್ಕೆ ದೀರ್ಫಾವಧಿ ಅನಧಿಕೃತ ಗೈರು ಹಾಜರಾಗಿದ್ದನ್ನು 
ಪರಿಶೀಲಿಸಲಾಗಿ, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು, 1957ರ ನಿಯಮ:83(1ರ ಅನ್ವಯ “ಸರ್ಕಾರಿ ನೌಕರನು 
ವರ್ಗಾವಣೆ ಹೊಂದಿ ರಜೆ ಕೋರಿದರೆ ವೈದ್ಯಕೀಯ ಕಾರಣದ ಹೊರತು (ಅಂದರೆ ಆತನ ಅಂದರೆ ಸರ್ಕಾರಿ ನೌಕರನು ಸ್ವಂತ 
ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವೈದ್ಯಕೀಯ ಕಾರಣದ ಹೊರತು) ಬೇರಾವುದೇ ಕಾರಣಕ್ಕಾಗಿ ಅವನಿಗೆ ರಜೆಯನ್ನು 
ನೀಡತಕ್ಕದ್ದಲ್ಲವೆಂದು” ಸ್ಪಷ್ಟವಾಗಿದ್ದರಿಂದ, ಮೇಲೆ ತಿಳಿಸಲಾದ ನಿಯಮಗಳಿಗೆ ಎರುದ್ಧವಾಗಿ ನೀವು ವರ್ತಿಸಿರುವುದು 
ಮೇಲ್ನೋಟಕ್ಕೆ ಸಾಬೀತಾಗಿದ್ದರಿ೦ದ ನಿಮ್ಮ ವಿರುದ್ಧ ಇಲಾಖಾ ವಿಚಾರಣೆ ಏರ್ಪಡಿಸಲು ಉದ್ದೇಶಿಸಲಾಗಿದೆ. 

ಆರೋಪ: 4ಕ್ಕೆ ಸಲ್ಲಿಸಿರುವ ಅವರ ವಿವರಣೆ: 

ನಾಲ್ಕನೇ ಆರೋಪದಲ್ಲಿ ವಿವರಿಸಿರುವ ಎಲ್ಲಾ ಅಂಶಗಳು ತಾವು ನನಗೆ ಬರೆದಿರುವ ದಿನಾ೦ಕ:16.02.2008ರ ಪತ್ರಕ್ಕೆ 
(ನಿಶಾನೆ ಡಿ-6 ಎಂದು ಗುರುತಿಸಿ ಲಗತ್ತಿಸಿರುವ ದಸ್ತಾವೇಜು) ಮತ್ತು ತಾವು ನನಗೆ ಮಾನವೀಯತೆ ದೃಷ್ಠಿಯಿಂದ ರಜೆ 
ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುವ ದಿನಾಂಕ: 05/11.04.2008ರ ಪತ್ರಕ್ಕೆ (ನಿಶಾನೆ ಡಿ-7 ಎಂದು 
ಗುರುತಿಸಿ ಲಗತ್ತಿಸಿರುವ ದಸ್ತಾವೇಜು) ಎರುದ್ಧವಾಗಿರುತ್ತದೆ. ಒಂದು ವರ್ಷದ ಹಿಂದೆ ಅಂದರೆ 2008ರಲ್ಲಿ ನನ್ನ ಎಲ್ಲಾ 
ಕಷ್ಟಗಳನ್ನು ಅರ್ಥೈಸಿಕೊಂಡು ಮಾನವೀಯತೆ ತೋರಿದ ತಾವು 2009ರಲ್ಲಿ ತಮ್ಮ ನಿಲುವನ್ನು ಬದಲಿಸಿ ನನ್ನ ಮೇಲೆ ಆರೋಪ 
ಹೊರಿಸಿರುವುದು ಎಷ್ಟು ಸಮಂಜಸ ಎಂಬುದನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ನನ್ನ ಹೆಂಡತಿ ಕಿಡ್ನಿ 
ತೊಂದರೆಯಿಂದ ನರಳುತ್ತಿರುವಾಗ ಆಕೆಯ ಗಂಡನಾಗಿ ನಾನು ಸನಿಹದಲ್ಲಿದ್ದು ಆಕೆಯಲ್ಲಿ ಆತ್ಮಸ್ಥೈರ್ಯ ತುಂಬುವುದರ ಜೊತೆ 
ಜೊತೆಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಮತ್ತು ಆರೈಕೆಯನ್ನು ನಿರಂತರವಾಗಿ ಮಾಡಬೇಕಾದ್ದು ನನ್ನ ಕರ್ತವ್ಯ ಮತ್ತು 
ಜವಾಬ್ದಾರಿಯಾಗಿದೆ. ಈ ಹಿನ್ನಲೆಯಲ್ಲಿ ನಾನು ಕರ್ತವ್ಯಕ್ಕೆ ಹೋಗಲು ಸಾಧ್ಯವಾಗಿರಲಿಲ್ಲ. ಈ ಎಲ್ಲಾ ವಾಸ್ತವ ಸಂಗತಿಗಳನ್ನು 
ತಾವು ಮನಗಂಡ ನಂತರವೇ ನಾನು ಪ್ರಾರ್ಥಿಸಿರುವ ರಜೆಯನ್ನು ಮಾನವೀಯತೆ ದೃಷ್ಟಿಯಿಂದ ಪರಿಗಣಿಸಿ ಮಂಜೂರು 
ಮಾಡುವಂತೆ ಶಿಫಾರಸ್ಸು ಮಾಡಿದ್ದೀರಿ. ತಮ್ಮ ಈ ಕ್ರಮವೂ ಸಹ 106-ಎ ನಿಯಮದ Exception clause ಅಡಿ ಬರುತ್ತದೆ. 
ಆದುದರಿಂದ ತಾವು ದಿನಾ೦ಕ:05/1.04.2008ರ ಪತ್ರದಲ್ಲಿ ರಜೆ ಮಂಜೂರಾತಿಗೆ ಶಿಫಾರಸ್ಸು ಮಾಡಿರುವ ಸತ್ಯವನ್ನು ಪುನರ್‌ 
ಮನನ ಮಾಡಿಕೊಂಡು “ಆರೋಪ ಮಾಡಲೇ ಬೇಕೆಂದು ಮಾಡಿರುವ ಆರೋಪವನ್ನು” ಮರು ಪರಿಶೀಲಿಸಿ ಆರೋಪವು 
ಸತ್ಯವಲ್ಲವೆಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಸಂದರ್ಭದಲ್ಲಿ ಮಾನ್ಯ ಶ್ರೀ ರಾಮಾ ಜೋಯ್ಲ್‌. ಸನ್ಮಾನ್ಯ ನಿವೃತ್ತ 
ಮುಖ್ಯ ನ್ಯಾಯಾಧೀಶರು ಬರೆದು ಪ್ರಕಟಿಸಿದ “SERVICES UNDER THE STATE” ಪುಸ್ತಕದಲ್ಲಿ ಪ್ರಸ್ತಾಪಿಸಿರುವ ಶುಕ್ರ 
ನೀತಿಯನ್ನು ಈ ಕೆಳಗೆ ಮಂಡಿಸಿರುತ್ತೇನೆ. 

“ Low Salary, harsh treatment, insults and imposition of heavy penalties are causes of unrest 
among the employees. Statisfied with adequate wages, promoted honourbly and consoled or cheered up 
gentle words, the employes would never desert the king”. 

ಮೇಲಿನ ತತ್ವವು ಆಡಳಿತ ನಡೆಸುವವರಿಗೆ ಈಗಲೂ ದಾರಿ ದೀಪವಾಗಿದೆ ಎಂದು ಭಾವಿಸಿ ತಮ್ಮ ಅವಗಾಹನೆಗೆ 
ಮಂಡಿಸಿರುತ್ತೇನೆ. 

ಮೇಲೆ ವಿವರಿಸಿರುವ ವಿಷಯಗಳ ವಸ್ತು ಸ್ಥಿತಿಯ ಹಿನ್ನೆಲೆಯಲ್ಲಿ ನಾಲ್ಕನೇ ಆರೋಪವು ಸತ್ಯವಲ್ಲವಾದ್ದರಿಂದ 
ಆರೋಪವನ್ನು ಒಪ್ಪದೇ ನಿರಾಕರಿಸುತ್ತೇನೆ. 
ಆರೋಪ: 4ಕ್ಕೆ ಸಲ್ಲಿಸಿರುವ ಅವರ ವಿವರಣೆಯ ವಿಶ್ಲೇಷಣೆ: 

ಸದರಿ ಆಪಾದಿತ ಸರ್ಕಾರಿ ಅಧಿಕಾರಿಗಳು 4ನೇ ಆರೋಪಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿರುವ ಅವರ ವಿವರಣೆಯನ್ನು 
ಸೂಕ್ಷ್ಮವಾಗಿ ಪರಿಶೀಲಿಸಿದಲ್ಲಿ ದಿನಾಂಕ:05/11.04.2008 ರಂದು ಈ ನಿರ್ದೇಶನಾಲಯದಿಂದ ಸಲ್ಲಿಸಿದ ಪ್ರಸ್ತಾವನೆಯಲ್ಲಿ 
ಅವರಿಗೆ ರಜಾ ಮಂಜೂರು ಮಾಡುವಂತೆ ಕೋರಿದ್ದನ್ನು ನಂತರ ಅವರ ವಿರುದ್ಧ ಇಲಾಖಾ ವಿಚಾರಣೆ ಏರ್ಪಡಿಸಿರುವ 
ಕುರಿತು ಪ್ರಶ್ನಿಸಿದ್ದು, ಸದರಿ ಅಧಿಕಾರಿಗಳು ಸಲ್ಲಿಸಿದ್ದ ರಜಾ ಅರ್ಜಿಗಳಲ್ಲಿ ಯಾವುದೇ ಹಂತದಲ್ಲಿಯೂ ಅವರ ವರ್ಗಾವಣೆಯು 
ಕೋರಿಕೆ ವರ್ಗಾವಣೆ ಕುರಿತು ಸರ್ಕಾರದ/ಇಲಾಖಾ ಮುಖ್ಯಸ್ಥರ ಎರುದ್ಧ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಅರ್ಜಿ 
ಸಲ್ಲಿಸಿದ್ದ ಮಾಹಿತಿ ಸಲ್ಲಿಸದೆ ಇದ್ದುದರಿಂದ ಮಾನವೀಯ ದೃಷ್ಟಿಯಿಂದ ರಜೆ ಮಂಜೂರಾತಿಗಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ೨೭೮೩ 





ಸದರಿ ಅಧಿಕಾರಿಗಳು ಅವರ ವರ್ಗಾವಣೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಒದಗಿಸಿದ್ದಲ್ಲಿ ಅವರ 
ಪ್ರಕರಣವು ಈ ಹಂತದವರೆಗೂ ಮುಂದುವರೆಯುವ ಸಾಧ್ಯತೆ ಇರಲಿಲ್ಲವಾದ್ದರಿಂದ ಆರೋಪ--ಕ್ಕೆ ಸಂಬಂಧಿಸಿದಂತೆ ಅವರ 
ವಿವರಣೆಯನ್ನು ಪರಿಗಣಿಸಲು ಸೂಕ್ತವಲ್ಲವೆಂದು ತಿರಸ್ಕರಿಸಲಾಗಿದೆ. 

ಸದರಿ ಸಹಾಯಕ ನಿರ್ದೇಶಕರಾದ ಶ್ರೀ ಎ.ಕೆ. ಹನುಮಂತಪ್ಪ, ಅವರು ಆರೋಪ: 4ಕ್ಕೆ ಸಲ್ಲಿಸಿರುವ ಅವರ 
ವಿವರಣೆಯಲ್ಲಿ ಇನ್ನೀತರ ವಿಷಯಗಳೊಂದಿಗೆ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಬರೆಯಲಾದ “Services Under the 
State” “low Salary, harsh treatment, insults and imposition of penalty are causes of unrest” ಎಂಬುದನ್ನು 
ವಿವರಿಸಿದ್ದು, ಸದರಿ ಅಧಿಕಾರಿಗಳಾದ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು, ರೂ 11400 ರಿಂದ 21600ರ 
ವರೆಗಿನ ಉತ್ತಮ ವೇತನ ಶ್ರೇಣಿ ಹೊಂದಿರುವ ಸಮೂಹ "ಬಿ' ವೃಂದದ ಹಾಗೂ ಸರ್ಕಾರದ ಸೇವೆಗೆ ಸೇರಿದ ನಂತರ 2-3 
ಬಡ್ತಿ ಸಹಿತ ಅನೇಕ ಉತ್ತಮವಾದ ಸೌಲಭ್ಯ ಪಡೆದುಕೊಂಡಿರುವ ಸರ್ಕಾರದ ಒಂದು ಭಾಗವಾದ ಅಧಿಕಾರಿಗಳ ವರ್ಗಕ್ಕೆ 
ಸೇರಿದವರಾಗಿದ್ದರಿಂದ ಮೇಲಿನ ಅಂಶಗಳು ಯಾವುದೊಂದು ಅವರಿಗೆ ಅನ್ವಯಿಸಲು ಸಾಧ್ಯವಿಲ್ಲವೆಂದು ಅವರ ವಿವರಣೆಯನ್ನು 
ಒಪ್ಪಲು ಸಾಧ್ಯವಿಲ್ಲವೆಂದು ತಿರಸ್ಕರಿಸಲಾಗಿದೆ. 
ಆರೋಪ: 5 

ದಿನಾ೦ಕ: 15.04.2004ರಿ೦ದ 02.09.2005ರ ವರೆಗಿನ ನಿಮ್ಮ ಅನಧಿಕೃತ ಗೈರು ಹಾಜರಾತಿಯನ್ನು ಸಕ್ರಮಗೊಳಿಸುವ 
ಕುರಿತು ದಿನಾಂಕ: 26.06.2008ರಂದು ಸಲ್ಲಿಸಿದ ನಿಮ್ಮ ಅರ್ಜಿಯೊಂದರಲ್ಲಿ ನಿಮ್ಮ ಹಕ್ಕಿನಲ್ಲಿರುವ ಗಳಿಕೆ ರಜೆ/ಪರಿವರ್ತಿತ ರಜೆ 
ಹಾಗೂ ನಿಮ್ಮ ರಜೆಯಲ್ಲಿ ಕೊರತೆ ಉಂಟಾದಲ್ಲಿ ಹಕ್ಕಿನಲ್ಲಿಲ್ಲದ ರಜೆ (16846 ೧0! ೮೬) ಮಂಜೂರು ಮಾಡಬೇಕೆಂಬ ನಿಮ್ಮ 
ಕೋರಿಕೆಯನ್ನು ಪರಿಶೀಲಿಸಲಾಗಿ ನಿಮ್ಮ ಈ ಕೋರಿಕೆಯು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು, 1957ರ 
ನಿಯಮ:114ರ ಅನ್ವಯ ಹಕ್ಕಿನಲ್ಲಿಲ್ಲದ ರಜೆಯನ್ನು (ave ಗಂt 6೬9) ಸುದೀರ್ಫ್ಥವಾದ ಖಾಯಿಲೆಯಿಂದ ಬಳಲುತ್ತಿರುವ 
“ಸರ್ಕಾರಿ ನೌಕರನಿಗೆ: ಮಾತ್ರ ಅದೇ ನಿಯಮಗಳಲ್ಲಿ ವಿಧಿಸಲಾದ ಷರತ್ತುಗಳ ಅನ್ವಯ, ಮಂಜೂರು 
ಮಾಡಬಹುದಾಗಿದ್ದರಿಂದ ನೀವು ಸಲ್ಲಿಸಿರುವ ಕೋರಿಕೆಯು ಮೇಲೆ ತಿಳಿಸಲಾದ ನಿಯಮಗಳಿಗೆ ವಿರುದ್ಧವಾಗಿರುವುದರಿಂದ, 
ಸರ್ಕಾರದ ಜವಾಬ್ದಾರಿಯುತ ಸಮೂಹ "ಬಿ' ಅಧಿಕಾರಿಯಾದ ನೀವು ಮೇಲಿನ ನಿಯಮಗಳನ್ನು ಉಲ್ಲಂಘಿಸಿ ದಿನಾಂಕ: 
15.10.2004 ರಿಂದ 02.09.2005ರ ವರೆಗೆ ಅನಧಿಕೃತ ಗೈರು ಹಾಜರಾಗಿದ್ದರಿಂದ ನಿಮ್ಮ ವಿರುದ್ಧ ಇಲಾಖಾ ವಿಚಾರಣೆ 
ಏರ್ಪಡಿಸಲು ಉದ್ದೇಶಿಸಲಾಗಿದೆ. 
ಆರೋಪ: 5ಕ್ಕೆ ಸಲ್ಲಿಸಿರುವ ಅವರ ವಿವರಣೆ: 

ಈ ಆರೋಪದಲ್ಲಿ ನಾನು ರಜೆ ಮಂಜೂರಾತಿಗಾಗಿ ಕೋರಿರುವ ನಿಯಮಗಳ ಬಗ್ಗೆ ವಿಶ್ಲೇಷಣೆ ಮಾಡಲಾಗಿದೆ. 
ನಿಯಮವನ್ನು ವಿಶ್ಲೇಷಿಸಿದ ಬಳಿಕ ನಾನು ನಿಯಮಗಳನ್ನು ಉಲ್ಲಂಫಿಸಿರುತ್ತೇನೆ ಎಂಬ ಆರೋಪ ಹೊರಿಸಲಾಗಿದೆ. ಈ 
ಆರೋಪದ ಎಲ್ಲಾ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದರ ನಿಯಮಗಳಲ್ಲಿ ಕಂಡು ಬರುವ ವ್ಯತ್ಯಾಸಗಳೇ ಹೊರತು 
ನನ್ನ ದುರ್ನಡತೆಯ ವಿಷಯ ಮುಖ್ಯವಾಗಿಲ್ಲ. ಕೆ.ಸಿ.ಎಸ್‌.ಆರ್‌ ನಿಯಮ 109ರಲ್ಲಿ ಹೇಳಿರುವುದನ್ನು ಯಥಾವತ್ತಾಗಿ 
ಮಂಡಿಸಿರುತ್ತೇನೆ. 

“109: Any kind of leave under these rules may be granted in combination with or in continuation of 
any kind of leave (except casual leave) 

ನಾನು ಕೋರಿರುವ 168/6 ೧೦! ೮೮6 ರಜೆಯು 114ನೇ ನಿಯಮದ ವ್ಯಾಪ್ತಿಯಲ್ಲಿ ಬರುವುದಿಲ್ಲವಾದರೆ ಮೇಲೆ 
ಹೇಳಿರುವ 109ನೇ ನಿಯಮದಡಿ ಹಕ್ಕಿನಲ್ಲಿರುವ ರಜೆಯನ್ನು ಮಂಜೂರು ಮಾಡಬಹುದಾಗಿದೆ. ಉಳಿದ ಅವಧಿಯನ್ನು 
117ನೇ ನಿಯಮದಡಿ ವಿಶೇಷ ಅಸಾಧಾರಣ (ರಜೆ ಸಂಬಳ ರಹಿತ) ಎಂದು ಪರಿಗಣಿಸಿ ಗೈರುಹಾಜರಿ ಅವಧಿಯನ್ನು 
ಸಕ್ರಮಗೊಳಿಸಲು ಅವಕಾಶವಿರುತ್ತದೆ. ನನ್ನ ಮೇಲಿನ ಐದನೇ ಆರೋಪವು ಒಂದರಿಂದ 4ರ ವರೆಗಿನ ಆರೋಪಗಳ 
ಪುನಾರಾವರ್ತನೆ ಆಗಿರುವುದರಿಂದ ಸದರಿ ಆರೋಪಗಳಿಗೆ ನಾನು ಸಲ್ಲಿಸಿರುವ ಹೇಳಿಕೆಯು ಈ ಆರೋಪಕ್ಕೂ ಅನ್ವಯಿಸುತ್ತದೆ 
ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆ ಹಿನ್ನೆಲೆಯಲ್ಲಿ ಐದನೇ ಆರೋಪವನ್ನು ಒಪ್ಪದೇ ನಿರಾಕರಿಸುತ್ತೇನೆ. 
ಪ್ರಾರ್ಥನೆ: 

ನನ್ನ ಗೈರು ಹಾಜರಾತಿಯು ನನ್ನ ಕೈಮೀರಿದ ಸಂದರ್ಭದಿಂದ ಆಗಿರುತ್ತದೆ ಎಂಬುದನ್ನು ನಾನು ತಮಗೆ 
ಮನವರಿಕೆ ಮಾಡಿಕೊಟ್ಟರುವುದನ್ನು ತಾವು ಒಪ್ಪಿಕೊ೦ಡಿರುವುದನ್ನು ನಾನು ತಮಗೆ ಸಲ್ಲಿಸಿರುವ ನಿಶಾನೆ ಡಿ-6 ಮತ್ತು ಡಿ-7ರ 
ದಸ್ತಾವೇಜುಗಳಿಂದ ಹಾಗೂ 106ಎ ನಿಯಮದ “ಎxಂಅpಂn use” ನಿಂದ ದೃಢಪಡುತ್ತದೆ. ಆದ್ದರಿಂದ ನನ್ನ ಮೇಲೆ ಶಿಸ್ತು 
ಕ್ರಮ ಜರುಗಿಸಲು ಉದ್ದೇಶಿಸಿರುವ ಕ್ರಮವನ್ನು ಕೈಬಿಟ್ಟು ಆರೋಪಗಳಿಂದ ಮುಕ್ತಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನನ್ನ 
ಪ್ರಾರ್ಥನೆಯು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ಶ್ರೀಮತಿ ಡಾ। ಜಯಮ್ಮ ಹಜ್‌ ಎರುದ್ಧ ರಾಜ್ಯ (1993 «5... 
1988) ಪ್ರಕರಣದಲ್ಲಿ ನೀಡಿರುವ ತೀರ್ಪಿಗೆ ಅನ್ವಯವಾಗಿರುತ್ತದೆ. ಸದರಿ ಪ್ರಕರಣ ಛಾಯಾ ಪ್ರತಿಯನ್ನು ನಿಶಾನೆ (ಡಿ-8) 


೨೭೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೩೦, ೨೦೦೯ ಭಾಗ-೩ 





ಎಂದು ಗುರುತಿಸಿ ತಮ್ಮ ಅವಗಾಹನೆಗಾಗಿ ಸಲ್ಲಿಸಿರುತ್ತೇನೆ. ಹಾಗೂ ಶಿಸ್ತು ಕ್ರಮವನ್ನು ಈ ಹಂತದಲ್ಲಿಯೇ ಕೈಬಿಟ್ಟು ವೈಯಕ್ತಿಕ 
ಕುಟುಂಬ ಜೇವನ್ನಲ್ಲಿ ನೋವು ಅನುಭವಿಸುತ್ತಿರುವ ನನಗೆ ನ್ಯಾಯಯುತ ಪರಿಹಾರ ನೀಡಬೇಕೆಂದು ಅತ್ಯಂತ 
ವಿಧೇಯತೆಯಿಂದ ಪ್ರಾರ್ಥಿಸುತ್ತೇನೆ. 

ಆರೋಪ: 5ಕ್ಕೆ ಸಲ್ಲಿಸಿರುವ ಅವರ ವಿವರಣೆಯ ವಿಶ್ಲೇಷಣೆ: 

ಕೋರಿಕೆ ವರ್ಗಾವಣೆ ಹೊಂದಿ ಬಿಡುಗಡೆ ಹೊಂದಿದ ತಕ್ಷಣ ವರ್ಗಾವಣೆ ಹೊಂದಿದ್ದ ಕಛೇರಿಯಲ್ಲಿ ಕರ್ತವ್ಯಕ್ಕೆ ವರದಿ 
ಮಾಡಿಕೊಳ್ಳದೆ ಸುಧೀರ್ಫವಾದ ಅವಧಿಯಲ್ಲಿ (ದಿನಾಂಕ:15.10.2004 ರಿಂದ ದಿನಾಂಕ:02.09.2005ರ ವರೆಗೆ) ಸರ್ಕಾರದ 
ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದ ಪ್ರಕರಣಕ್ಕೆ ಸದರಿ ಅಧಿಕಾರಿಗಳು ಅವರ ವಿವರಣೆಯಲ್ಲಿ ತಿಳಿಸಲಾದ ನಿಯಮ 109 
ಅನ್ವಯಿಸುವುದಿಲ್ಲವಾದ್ದರಿ೦ದ ಹಾಗೂ ಅವರ ವಿವರಣೆಯು ಕೊನೆಯ ಕಂಡಿಕೆಯಲ್ಲಿ Dr. Jayamma Vs State ಪ್ರಕರಣದಲ್ಲಿ 
ಗೌರವನ್ನಿತ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ನೀಡಿದ ತೀರ್ಪಿಗೆ ಅವರ ಪ್ರಕರಣವು ಅನ್ವಯಿಸಲು 
ಸಾಧ್ಯವಿಲ್ಲವಾದ್ದರಿಂದ 5ನೇ ಆರೋಪಕ್ಕೆ ಅವರು ಸಲ್ಲಿಸಿರುವ ವಿವರಣೆಯು ಅಸಮರ್ಪಕವೆಂದು ತಿರಸ್ಕರಿಸಲಾಗಿದೆ. 

ಮೇಲೆ ವಿವರಿಸಿದ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಆದೇಶದಲ್ಲಿ ಒಳಪಟ್ಟಿರುವ ಡಾ| ಜಯಮ್ಮ ಅವರು 
ವರ್ಗಾವಣೆ ಹೊಂದಿದ ಕಛೇರಿಯಲ್ಲಿ ಹಾಜರಾದ ನಂತರ ಅನಧಿಕೃತ ಗೈರು ಹಾಜರಾಗಿರುವುದಕ್ಕೆ ಸಂಬಂಧಿಸಿದ್ದು, ಪ್ರಸ್ತುತ 
ಪ್ರಕರಣದಲ್ಲಿ ಶ್ರೀ ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು, ಅವರ ಕೋರಿಕೆ ಅನ್ವಯ ವರ್ಗಾವಣೆ ಹೊಂದಿ 
ಬಿಡುಗಡೆಗೊಂಡ ನಂತರ ವರ್ಗಾವಣೆಯಾದ ಕಛೇರಿಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಸುಧೀರ್ಫವಾದ ಅವಧಿಯಲ್ಲಿ 
ಸರ್ಕಾರದ ಸೇವೆಗೆ ಅನಧಿಕೃತವಾಗಿ ಗೈರು ಹಾಜರಾಗಿದ್ದರಿಂದ ಅವರು 5ನೇ ಆರೋಪಕ್ಕೆ ಸಲ್ಲಿಸಿರುವ ವಿವರಣೆಯನ್ನು 
ತಿರಸ್ಕರಿಸಲಾಗಿದೆ. 

ಒಟ್ಟಾರೆ ಸದರಿ ಆಪಾದಿತ ಅಧಿಕಾರಿಗಳ ಎರುದ್ಧ ಹೊರಿಸಲಾದ 5 ಆರೋಪಗಳಿಗೆ ಸಲ್ಲಿಸಿರುವ ಅವರ ವಿವರಣೆಯಲ್ಲಿ 
ಅವರ ಎರುದ್ಧದ ಯಾವುದೇ ಒಂದೂ ಆರೋಪವನ್ನು ಸಮರ್ಥಿಸಿಕೊಳ್ಳಲು ಅಸಮರ್ಥವಾಗಿದ್ದರಿಂದ ಅವರ ವಿವರಣೆಯನ್ನು 
ಸಂಪೂರ್ಣವಾಗಿ ತಿರಸ್ಕರಿಸಲಾಗಿದೆ ಹಾಗೂ ಅವರ ಮೇಲಿನ ಆಪಾದನೆಗಳನ್ನು ಅಲ್ಲಗಳೆದಿರುತ್ತಾರಾದ್ದರಿಂದ ಅವರ ಎರುದ್ಧದ 
ಆಪಾದನೆಗಳ ಕುರಿತು ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳಲು ಇಲಾಖಾ ವಿಚಾರಣೆಗಾಗಿ ವಿಚಾರಣಾಧಿಕಾರಿಗಳನ್ನು ನೇಮಕಾತಿ 
ಮಾಡುವುದು ಅಗತ್ಯವಿರುವುದರಿಂದ ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಕಛೇರಿ ಆದೇಶ ಸಂಖ್ಯೆ: ಆಡಳಿತ/103/09-10 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಕಾರಣಗಳಿಂದ ಶ್ರೀ. ಎ.ಕೆ. ಹನುಮಂತಪ್ಪ, ಸಹಾಯಕ ನಿರ್ದೇಶಕರು, ಇವರ 
ಎರುದ್ಧದ ಮೇಲೆ ವಿವರಿಸಲಾದ ಆರೋಪಗಳಿಗೆ ಸಂಬಂಧಿಸಿದಂತೆ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳಲು ಕರ್ನಾಟಕ ನಾಗರಿಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ: 11(2)ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಇಲಾಖಾ ವಿಚಾರಣೆಯನ್ನು ಜರುಗಿಸಲು ಶ್ರೀ ಎಂ.ಜಿ. ಹಿರೇಮಠ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, 
ನಂ.746, 15ನೇ ಮುಖ್ಯ ರಸ್ತೆ, ಜುಡಿಷಿಯಲ್‌ ಲೇಔಟ್‌, ಅಲ್ಲಾಳ ಸಂದ್ರ, ಜಿಕೆವಿಕೆ ಪೋಸ್ಟ್‌, ಬೆ೦ಗಳೂರು-560 065, 
ಇವರನ್ನು ವಿಚಾರಣಾಧಿಕಾರಿಗಳನ್ನಾಗಿ ನೇಮಿಸಿದೆ. 

ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಕರ್ನಾಟಕ ನಾಗರೀಕ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ನಿಯಮ: 11(5)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಶ್ರೀ ಕೆ.ಸಿ. ಸಾಲಾಪುರ, ಜಂಟಿ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, 
ಕೇಂದ್ರ ಕಛೇರಿ, ಬೆಂಗಳೂರು ಇವರನ್ನು ಈ ಪ್ರಕರಣದ ಮಂಡನಾಧಿಕಾರಿಯನ್ನಾಗಿ ನೇಮಿಸಿದೆ. 

ವಿಚಾರಣಾಧಿಕಾರಿಗಳು ಈ ಪ್ರಕರಣದ ವಿಚಾರಣೆಯನ್ನು ಈ ನಿರ್ದೇಶನಾಲಯದ ಕೇಂದ್ರ ಕಛೇರಿಯಲ್ಲಿ ಅವರು 
ಗುರುತಿಸಿ ನಿಗದಿಪಡಿಸುವ ಸ್ಥಳದಲ್ಲಿ ನಡೆಸಬಹುದಾಗಿರುತ್ತದೆ. 

ಈ ಪ್ರಕರಣದ ವಿಚಾರಣೆಗಾಗಿ ವಿಚಾರಣಾಧಿಕಾರಿಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 22 ಸೇಇವಿ 2007 
ದಿನಾಂಕ: 11.04.2008ರ ಅನ್ವಯ ರೂ. 8,000/- (ರೂಪಾಯಿ ಎಂಟು ಸಾವಿರ ಮಾತ್ರ) ಸಂಭಾವನೆಯನ್ನು ಹಾಗೂ 
ರೂ.1,500/- (ರೂಪಾಯಿ ಒಂದು ಸಾವಿರದ ಐದು ನೂರು ಮಾತ್ರ) ವಾಹನ ಭತ್ಯೆಯನ್ನು ವಿಚಾರಣಾಧಿಕಾರಿಗಳಿಗೆ 
ವಿಚಾರಣಾ ವರದಿಯನ್ನು ಸಲ್ಲಿಸಿದ ನಂತರ ಈ ನಿರ್ದೇಶನಾಲಯದ ಕೇಂದ್ರ ಕಛೇರಿಯಿಂದ ಪಾವತಿಸತಕ್ಕದ್ದು. 

ವಿಚಾರಣಾಧಿಕಾರಿಗಳು ಇಲಾಖಾ ವಿಚಾರಣಾ ವರದಿಯನ್ನು 2 ತಿಂಗಳುಗಳೊಳಗಾಗಿ ಸಲ್ಲಿಸುವಂತೆ ಕೋರಲಾಗಿದೆ. 

ಹೆಚ್‌.ಇ. ರಾಜಶೇಖರಪ್ಪ 
ಪಿ.ಆರ್‌.540 ನಿರ್ದೇಶಕರು 
ಆರ್ಥಿಕ ಮತ್ತು ಸಾಂಖ್ದಿಕ ನಿರ್ದೇಶನಾಲಯ ಮತ್ತು ಶಿಸ್ಕು ಪ್ರಾಧಿಕಾರ. 


